RE-IM 

PAK 
F) 

SN 4 


ಖ್‌ 


i, 
saunina ? 


Y 
N 


ಏಜ 


[es 
9) 
WW 


USING MOTHER TONGUE TO FACILITATE ENGLISH 
LANGUAGE LEARNING IN LOW EXPOSURE SETTINGS 
ಕಡಿಮೆ ಬಳಕೆ ಇರುವ ಕಡೆಗಳಲ್ಲಿ ಇಂಗಿಷ್‌ ಬಾಷಾ 
ಕಲಿಕೆಯನ್ನು ಸುಗಮಗೊಳಿಸಲು ಮಾತೃಭಾಷೆಯನ್ನು 
ಬಳಸುವುದು 


Early Literacy Initiative 
Tata Institute of Social Sciences, Hyderabad 


Practitioner Brief (18) 
2019 


Supported by 


TATA TRUSTS 


This Practitioner Brief is part of a series brought out by the Early Literacy Initiative anchored by the Azim 
Premji School of Education at the Tata Institute of Social Sciences, Hyderabad. 


TISS, Hyderabad ELI Practitioner Brief 18 


Using Mother Tongue to Facilitate English Language Learning in Low Exposure 
Settings 
ಕಡಿಮೆ ಕಡಿಮೆ ಬಳಕೆ ಇರುವ ಕಡೆಗಳಲ್ಲಿ ಇಂಗಿಷ್‌ ಭಾಷಾ ಕಲಿಕೆಯನ್ನು ಸುಗಮಗೊಳಿಸಲು 
ಮಾತೃಭಾಷೆಯನ್ನು ಬಳಸುವುದು 


ಶಿವಾನಿ ಮಿಸ್‌ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿದ್ದು, ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿ ಇಂಗಿಷ್‌ 
ಮತ್ತು ಸಾಮಾಜಿಕ ಅಧ್ಯಯನವನ್ನು ಕಲಿಸುತ್ತಿದ್ದಾರೆ. ಅವರು ಸ್ಥಳೀಯ ಮರಾರಿ-ಮಾಧ್ಯಮ ಸರ್ಕಾರಿ 
ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದರು, ಅಲ್ಲಿ ಅವರಿಗೆ ಇಂಗ್ಲಿಷನ್ನು ಆರನೇ ತರಗತಿಯಿಂದ ಕಲಿತಿದ್ದರು. 
ಅವರು ತನ್ನ ಬಿ.ಎ. ಮತ್ತು ತನ್ನ ಬಿ.ಎಡ್‌ ಸಮಯದಲ್ಲಿ ಸಾಮಾಜಿಕ ಅಧ್ಯಯನವನ್ನು ಶಿಕ್ಷಣ 
ವಿಷಯವಾಗಿ ಆಯ್ದುಕೊಂಡಿದ್ಮರು. ಹಾಗಾಗಿ ಕೇವಲ ಸಾಮಾಜಿಕ ಅಧ್ಯಯನವನ್ನು ಮಾತ್ರ ಕಲಿಸಲು 
ಅವರನ್ನು ನೇಮಿಸಲಾಯಿತ್ತು . ಶಿಕ್ಷಕರ ಕೊರತೆ ಮತ್ತು ತನ್ನ ಸಹ ಶಿಕ್ಷಕರಿಗೆ ಹೋಲಿಸಿದರೆ ಇಂಗಿಷ್‌ 
ಮೇಲಿನ ಉತ್ತಮ ಗಹಿಕೆಯಿಂದಾಗಿ, ಇಂಗ್ಲಿಷ್‌ ಕಲಿಸುವ ಹೆಚ್ಚುವರಿ ಜವಾಬ್ದಾರಿಯನ್ನು ಆಕೆಗೆ 
ನೀಡಲಾಯಿತು. ಮುಂದಿನ ಸಂಭಾಷಣೆಯು ಇಂಗಿಷ್‌ ಕಲಿಸುವಲ್ಲಿನ ಅವರ ವ್ಯಥೆಗಳು ಮತ್ತು 
ಚಿಂತೆಗಳನ್ನು ಪ್ರತಿಧ್ವನಿಸುತದೆ. 


ಸಂದರ್ಶಕ: ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್‌ ಕಲಿಸುವ ನಿಮ್ಮ ಅನುಭವ ಹೇಗಿದೆ? ನೀವು ಯಾವಾಗಿನಿಂದ 
ಇಂಗಿಷ್‌ ಕಲಿಸುತ್ತಿದ್ದೀರಿ? 

ಶಿಕ್ಷಕರು : ಮೊದಲು ನಾನು ಸಾಮಾಜಿಕ ಅಧ್ಯಯನ ಮಾತ್ರ ಕಲಿಸುತ್ತಿದ್ದೆ. ಕಳೆದ ಎರಡು 
ವರ್ಷಗಳಿಂದ, ಇಂಗಿಷ್‌ ಸರ್‌ ನಿವೃತ್ತರಾದ ಕಾರಣ ನಾನು ಇಂಗಿಷ್‌ ಕಲಿಸಲು ಪ್ರಾರಂಭಿಸಿದೆ. 
ಈಗ ಕಲಿಸಲು ಬೇರೆ ಯಾರೂ ಇಲ್ಲ, ಆದ್ದರಿಂದ, ನಾನು ಇಂಗ್ಲೀಷ್‌ ಕಲಿಸಬೇಕಾಗಿದೆ. ನಾನು 
ಸಾಮಾಜಿಕ ಅಧ್ಯಯನವನ್ನು ಕಲಿಸಲು ಇಷ್ಟಪಡುತ್ತೇನೆ ಏಕೆಂದರೆ ನಾನು ಅದನ್ನು 
ಕಾಲೇಜಿನಲ್ಲಿ ಕಲಿತಿದ್ದೇನೆ ಆದ್ದರಿಂದ ಅದು ನನಗೆ ಸುಲಭ. ಕೆಲವೊಮ್ಮೆ ನಾನು ಇಂಗಿಷ್‌ 
ಕಲಿಸಲು ಇನ್ನೂ ತಯಾರಾಗಿಲ್ಲ ಎಂದು ಭಾವಿಸುತ್ತೇನೆ ಏಕೆಂದರೆ ಅದು ನನಗೆ ಚೆನ್ನಾಗಿ 
ತಿಳಿದಿಲ್ಲ. 

ಸಂದರ್ಶಕರು : ನೀವು ಇಂಗಿಷ್‌ ಅನ್ನು ಹೇಗೆ ಕಲಿಸುತ್ತೀರಿ? 

ಶಿಕ್ಷಕರು : ನಾನು ಪಠ್ಯಪುಸ್ತಕದಿಂದ ಅಧ್ಯಾಯವನ್ನು ಓದುತ್ತೇನೆ ಮತ್ತು ಕೆಲವು ವಾಕ್ಯಗಳ 
ನಂತರ ಹಿಂದಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುವಾದಿಸುತ್ತೇನೆ ಇಲ್ಲದಿದ್ದರೆ ಅವರಿಗೆ 
ಅರ್ಥವಾಗುವುದಿಲ್ಲ. ಅವರಿಗೆ ಪದಗಳನ್ನು ಅರ್ಥಮಾಡಿಕೊಳ್ಳವುದು ಕಷ್ಟ. ಹಿಂದಿಯನ್ನು 
ಅರ್ಥಮಾಡಿಕೊಳ್ಳವುದೇ ಒಂದು ದೊಡ್ಡ ವಿಷಯ. ಏಕೆಂದರೆ ಅವರು ಮನೆಯಲ್ಲಿ ಬೇರೆ 
ಭಾಷೆಗಳನ್ನು ಮಾತನಾಡುತ್ತಾರೆ. ಅವರಿಗೆ, ಇಂಗಿಷ್‌ ಭಾಷಾಂತರಿಸದೆ ಬೇರೆ ದಾರಿ ಇಲ್ಲ. 


ಸಂದರ್ಶಕರು : ಇಂಗಿಷ್‌ ಕಲಿಸುವಾಗ ನೀವು ಯಾವ ರೀತಿಯ ಸವಾಲುಗಳನ್ನು 
ಎದುರಿಸುತ್ತೀರಿ? 

ಶಿಕ್ಷಕರು : ನಮಗೆ ಆರನೇ ತರಗತಿಯಿಂದ ಇಂಗ್ಲಿಷ್‌ ಕಲಿಸಿದ್ದರಿಂದ, ಶಿಕ್ಷಕರಾದ ನಾವೇ 
ಇಂಗ್ಲಿಷ್‌ನಮೊಂದಿಗೆ ಹೋರಾಡುತ್ತೇವೆ. ನಾನು ವಿದ್ಯಾರ್ಥಿಗಳೊಂದಿಗೆ ಕೆಲವು 
ಚಟುವಟಿಕೆಗಳನ್ನು ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ಅವರೊಂದಿಗೆ ಇಂಗಿಷ್‌ನಲ್ಲಿ 
ಮಾತನಾಡಲು ಪ್ರಯತ್ನಿಸುತ್ತೇನೆ. ನಾನು ವಿದ್ಯಾರ್ಥಿಗಳೊಂದಿಗೆ ಇಂಗ್ಲಿಷ್‌ನಲ್ಲಿ ಮಾತನಾಡುವಾಗ 


ಅವರು ನನಗೆ ಪ್ರತಿಕ್ರಿಯಿಸುವುದಿಲ್ಲ ಏಕೆಂದರೆ ಅದು ಅವರಿಗೆ ಹೊಸದು. ಅವರು ಈ 
2 


TISS, Hyderabad ELI Practitioner Brief 18 
ಪದಗಳನ್ನು ಮೊದಲು ಕೇಳಿಲ್ಲ ಮತ್ತು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿದಿಲ್ಲ. ಆದರಿಂದ, 


ನಾನು ಹಿಂದಿಯಲ್ಲಿ ಸಾಕಷ್ಟು ಭಾಷಾಂತರಿಸುತ್ತಿದ್ದೆ ಆದರೆ ಎಚ್‌ಎ೦ ಮತ್ತು ಇತರ 
ತರಬೇತುದಾರರು ಅವರು ಇಂಗಿಷ್‌ ಕಲಿಯಲು ಬಯಸಿದರೆ ಅವರೊಂದಿಗೆ ಇಂಗ್ಲಿಷ್‌ ಮಾತ್ರ 
ಬಳಸಬೇಕೆಂದು ಹೇಳಿದರು. ನಾವು ಅವರ ಮಾತನ್ನೂ ಕೇಳಬೇಕು. 


ಸಂದರ್ಶಕರು : ಮಕಳಿಗೆ ಕಲಿಸಲು ತರಗತಿಯಲ್ಲಿ ಇಂಗಿಷ್‌ ಬಳಸುವ ಬಗ್ಗೆ ನಿಮ್ಮ 
ಅಭಿಪ್ರಾಯವೇನು? 

ಶಿಕ್ಷಕರು: ಚಿಕ್ಕ ಮಕ್ಕಳಿಗೆ ಕಲಿಸಲು ನನ್ನ ಇಂಗಿಷ್‌ ಪರವಾಗಿಲ್ಲ, ಆದರೆ ಅವರಿಗೆ ಇಂಗಿಷ್‌ ನೇರವಾಗಿ 
ಅರ್ಥವಾಗುವುದಿಲ್ಲ, ಏಕೆಂದರೆ ಅವರು ಇಂಗ್ಲಿಷ್‌ ಹಿನ್ನೆಲೆಯಿಂದ ಬಂದಿಲ್ಲ. ದೊಡ್ಡ ಮಕಳಿಗೆ 
ಕಲಿಸಲು ನನಗೆ ಹೇಳಿದರು ಅವರ ಪಠ್ಯಪುಸ್ತಕಗಳಲ್ಲಿ ಉದ್ದವಾದ ಅಧ್ಯಾಯಗಳಿವೆ ಮತ್ತು 
ಕಷ್ಟಕರವಾದ ಪದಗಳಿವೆ. ಇಂಗಿಷ್‌ನಲ್ಲಿ ಮಾತ್ರ ಕಲಿಸುವುದು ಕಷ್ಟಕರವಾಗುತ್ತದೆ. ಏಕೆಂದರೆ 
ಅವರಿಗೆ ಅರ್ಥವಾಗದಿದ್ದರೆ ಅವರು ಆಸಕ್ತಿ ಕಳೆದುಕೊಳ್ಳುತ್ತಾರೆ. 


ಸಂದರ್ಶಕರು : ಇಂಗಿಷ್‌ ಕಲಿಸಲು ನೀವು ಎಷ್ಟು ಬಾರಿ ಹಿಂದಿ ಬಳಸುತ್ತೀರಿ? ನೀವು ಬೇರೆ ಯಾವ 
ಭಾಷೆಗಳನ್ನು ಬಳಸುತ್ತೀರಾ? 

ಶಿಕ್ಷಕರು : ನಾನು ಕಲಿಸಲು ಮತ್ತು ಅರ್ಥಮಾಡಿಸಲು ಸ್ವಲ್ಪ ಹಿಂದಿ ಮತ್ತು ಕೆಲವೊಮ್ಮೆ ಮೇವಾಡಿ 
(ಸ್ಥಳೀಯ ಬಾಷೆ) ಅನ್ನು ಬಳಸಲು ಪ್ರಾರಂಭಿಸಿದೆ. ನಾನು ಅವರನ್ನು ಹಿಂದಿ ಅಥವಾ 
ಮೇವಾಡಿಯಲ್ಲಿ ಕೇಳಿದರೆ ಕನಿಷ್ಠಪಕ್ಷ ಅವರು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಉತ್ತರಗಳನ್ನು 
ನೀಡುತ್ತಾರೆ. ಇಲ್ಲದಿದ್ದರೆ, ಇಂಗ್ಲಿಷ್‌ ತರಗತಿಯಲ್ಲಿ, ಅವರು ತುಂಬಾ ಮೌನವಾಗಿರುತ್ತಾರೆ. ನಮಗೆ 
ಇಂಗ್ಲಿಷ್‌ ಮಾತ್ರ ಬಳಸಬೇಕೆಂದು ಹೇಳಲಾಗಿದೆ ಆದರೆ ನಾವು ಏನು ಮಾಡುವುದು ? ನಾವು 
ಭಾಷಾಂತರಿಸಬೇಕು ಇಲ್ಲದಿದ್ದರೆ ಅವರು ಕಲಿಯುವುದಿಲ್ಲ. 


ಶಿವಾನಿ ಮಿಸ್‌ ಅವರ ಚಿಂತೆಗಳು ಭಾರತದ ಅನೇಕ ಶಿಕ್ಷಕರ ಅನುಭವಗಳನ್ನು ಪ್ರತಿಧ್ವನಿಸುತವೆ. ಅವರು 
ಎದುರಿಸುತ್ತಿರುವ ದೊಡ್ಡ ಸವಾಲು ಎಂದರೆ ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳವ ಮತ್ತು 
ಪ್ರತಿಕ್ರಿಯಿಸುವ ರೀತಿಯಲ್ಲಿ ಇಂಗಿಷ್‌ ಕಲಿಸುವುದು. ಈ ಲೇಖನದಲ್ಲಿ, ಈ ಸವಾಲನ್ನು ಎದುರಿಸಲು 
ಬಹುಭಾಷಾ ವಿಧಾನವನ್ನು ಬಳಸಲು ಇರುವ ಸಾಧ್ಯತೆಯನ್ನು ನಾವು ಅನ್ನೇಷಿಸುತ್ತೇವೆ. ಇಂಗಿಷ್‌ಗೆ 
ಒಡ್ಡಿಕೊಳ್ಳುವಿಕೆ (ಏಕ್ಸ್‌ ಪೋಸರ್‌) ಕಡಿಮೆ ಇರುವ ಕಡೆಗಳಲ್ಲಿ ಇಂತಹ ಶಿಕ್ಷಣಶಾಸ್ಪವು ವಿದ್ಯಾರ್ಥಿಗಳಿಗೆ 
ತಮ್ಮ ಮಾತೃಭಾಷೆ (ಎಂಟಿ) ಮೂಲಕ ಇಂಗ್ಲಿಷ್‌ ಕಲಿಯಲು ಸಹಾಯ ಮಾಡುತ್ತದೆ ಎಂದು ನಾವು 
ನಂಬುತ್ತೇವೆ. 


ಭಾರತದಲ್ಲಿ ಇಂಗ್ಲಿಷ್‌ ಭಾಷಾ ಬೋಧನೆ: ಪರ್ಯಾಯದ ಅಗತ್ಯ 


ಹೆಚ್ಚಿನ ದೇಶಗಳಲ್ಲಿ ಇಂಗ್ಲಿಷ್‌ ತನ್ನನ್ನು ಲಿಂಗ್ವಾ-ಫಪ್ರಾಂಕಾ' ಎಂದು ಸ್ಥಾಪಿಸಿದೆ; ಭಾರತವೂ ಇದಕ್ಕೆ 
ಹೊರತಾಗಿಲ್ಲ. ಸ್ವಾಭಾವಿಕವಾಗಿ, ಇಂಗಿಷ್‌ ಕಲಿಯುವ ಅವಶ್ಯಕತೆ ಬೆಳೆದಿದೆ, ಏಕೆಂದರೆ ಇದು ಅನೇಕ 
ಅವಕಾಶಗಳಿಗೆ ಪ್ರವೇಶವನ್ನು ನೀಡುತ್ತದೆ. ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ, ಅನೇಕ ರಾಜ್ಯಗಳು 
ಸರ್ಕಾರಿ ಶಾಲಾ ಪಠ್ಯಕ್ರಮದಲ್ಲಿ ಪ್ರಥಮ ದರ್ಜಿಯಿಂದ ಇಂಗ್ಲಿಷ್‌ ಅನ್ನು ಪರಿಚಯಿಸಿವೆ. ಹೆಚ್ಚಿನ 
ಬಾರತೀಯ ಮಕ್ಕಳಿಗೆ, ಇಂಗ್ಲಿಷ್‌ ಅವರ ಮನೆಯ ಬಾಷೆಯಲ್ಲ. ಅದು ಅವರ ಎರಡನೆಯ ಬಾಷೆಯೂ 
ಅಲ್ಲ, ಏಕೆಂದರೆ ಅನೇಕ ವಿದ್ಯಾರ್ಥಿಗಳು ಕಡಿಮೆ ಬಳಕೆ ಇರುವಂತಹ ಪ್ರದೇಶಗಳಿಂದ ಬಂದಿದ್ದಾರೆ. 
ಇಂಗಿಷ್‌ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಸಂಪರ್ಕದಿಂದ ದೂರವಿರುತ್ತದೆ ಮತ್ತು ಅವರಿಗೆ ಕಲಿಯಲು 
ವಿದೇಶಿ ಭಾಷೆಯಾಗಿದೆ. ಆದಾಗ್ಯೂ, ಅದರ ಸುತಲಿನ ಚಾಲಿಯಲ್ಲಿರುವ ಪ್ರಾಮುಖ್ಯತೆಯನ್ನು 
(ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ) ಗಮನಿಸಿದರೆ, ಪ್ರಾಥಮಿಕ ಶ್ರೇಣಿಗಳಲ್ಲಿ ವಿದ್ಯಾರ್ಥಿಗಳಿಗೆ 
ಇಂಗ್ಲಿಷ್‌ ಕಲಿಯಲು ಅನುವು ಮಾಡಿಕೊಡುವ ಪರಿಣಾಮಕಾರಿ ಶಿಕಣಶಾಸ್ಪ್ತವನ್ನು ಅನ್ನೇಷಿಸುವುದು 
ಮುಖ್ಯವಾಗಿದೆ. 


1 ಸ್ಥಳೀಯ ಭಾಷೆಗಳು ಮತ್ತು ವಿಭಿನ್ನ ಭಾಷಿಕರ ನಡುವೆ ಸಾಮಾನ್ಯ ಭಾಷೆಯಾಗಿ ಸ್ವೀಕರಿಸಲ್ಪಟ್ಟ ಭಾಷೆ. 
3 


TISS, Hyderabad ELI Practitioner Brief 18 


ಪ್ರಸ್ತುತ, ಭಾರತದಲ್ಲಿ ಇಂಗಿಷ್‌ ಕಲಿಸಲು ಹೆಚ್ಚ್‌. ಪ್ರಚಲಿತವಿರುವ ವಿಧಾನಗಳು ಗ್ರಾಮರ್‌ 
ಟ್ರಾನ್ಸ್‌ ಲೇಷನ್‌ (ವ್ಯಾಕರಹಾನುವಾದ) ವಿಧಾನ? ಮತ್ತು ನೇರ ವಿಧಾನ (ಡೈರೆಕ್ಟ್‌ ಮೆಥಡ್‌, ಇದು 
ಮಕ್ಕಳಿಗೆ ಇಂಗಿಷ್‌ನಲ್ಲಿ ಮಾತ್ರ ಕಲಿಯುವ ವಿಧಾನಗಳಾಗಿವೆ. ಆದಾಗ್ಯೂ, ಇಂಗಿಷ್‌ಗೆ ಕಡಿಮೆ 
ಒಡ್ಡಿಕೊಳ್ಳುವುದು, , ಶಿಕ್ಷಕರ ಇಂಗಿಷ್‌ನಲ್ಲಿನ ಸೀಮಿತ ಜ್ಞಾನ ಮತ್ತು ಪ್ರತಿದಿನವೂ ಭಾಷೆಯನ್ನು 
ಬಳಸುವ ಸೀಮಿತ ಅವಕಾಶಗಳಿಂದಾಗಿ ಭಾರತದ ಅನೇಕ ಭಾಗಗಳಲ್ಲಿ ಇಂತಹ ವಿಧಾನಗಳು 
ಕಾರ್ಯಗತಗೊಳಿಸಲು ಸವಾಲಾಗಿದೆ. ಆದ್ದರಿಂದ, ಭಾರತದಲ್ಲಿನ ಶೈಕ್ಷಣಿಕ ಸಂದರ್ಭಗಳು ಇಂಗಿಷ್‌ 
ಭಾಷಾ ಶಿಕ್ಷಣದ ಅಗತ್ಯವಿರುತ್ತದೆ ಎ೦ಬ ಅರಿವನ್ನು ಹೊಂದಿರಬೇಕಾಗುತ್ತದೆ. ಮತ್ತು ತರಗತಿಯ ಹೊರಗೆ 
ಉದ್ದೇಶಿತ ಭಾಷೆಗೆ (ಇಂಗ್ಗೀಷಿಗೆ) ಕಡಿಮೆ ಎಕ್ಸೋ ಜರ್‌ ಇದೆ ಎಂಬುದರ ಅರಿವಿರಬೇಕಾಗುತದೆ. ಇದನ್ನು 
ಗಮನದಲ್ಲಿಟ್ಟುಕೊಂಡು, ಪ್ರಸ್ತುತ ಅಬ್ಯಾಸ ಮಾಡುತ್ತಿರುವ ವಿಧಾನಗಳನ್ನು ಮೀರಿ ಬೇರೆ 
ವಿಧಾನಗಳನ್ನು ಅನ್ನೇಷಿಸುವುದು ನಿರ್ಣಾಯಕವಾಗುತ್ತದೆ. 


ಕಳೆದ ಹಲವಾರು ದಶಕಗಳಲ್ಲಿ ನಡೆಸಿದ ಸಂಶೋಧನೆಗಳು (ಆದರೆ ಹೆಚ್ಚಾಗಿ ಪಾಶ್ಮಿಮಾತ್ಯ 
ಸಂದರ್ಭಗಳಲ್ಲಿ) ಎರಡನೇ ಭಾಷೆಯನ್ನು (ಎಲ್‌ 2 ಕಲಿಸುವಲ್ಲಿ ಮೊದಲ ಭಾಷೆಯನ್ನು (ಎಲ್‌ 1) 
ಸಂಪನ್ಮೂಲವಾಗಿ ಬಳಸಬಹುದು ಎಂದು ಸೂಚಿಸುತ್ತದೆ. ಉದಾಹರಣೆಗೆ, ವಿವಿಯನ್‌ ಕುಕ್‌ ಬಲವಾಗಿ 
ಶಿಫಾರಸು ಮಾಡುತ್ತಾರೆ "... 100 ವರ್ಷಗಳಿಂದ ಭಾಷಾ ಬೋಧನೆಯಲ್ಲಿ ಗಟ್ಟಿಯಾಗಿ ಮುಚ್ಚಲ್ಪಟ್ಟಿರುವ 
ಬಾಗಿಲು ತೆರೆಯುವ ಸಮಯ ಇದು, ಅವುಗಳ ವ್ಯವಸ್ಥಿತ ಬಳಕೆ ಎ೦ದರೆ ತರಗತಿಯಲ್ಲಿ ಎಲ್‌ 1 "(ಈುಕ್‌, 
2001, ಪಿ. 403). ಸಿದ್ಧಾಂತಿಗಳು ಎಲ್‌ ೨ ಕಲಿಸುವಾಗ ಎಲ್‌ ೧ ಬಳಕೆಯನ್ನು ನಿಷೇಧಿಸಿದ್ದರೂ ಸಹ ಎಲ್‌ 
2 ಬೋಧನೆಯಲ್ಲಿ ಎಲ್‌ 1 ನಿಜವಾದ ತರಗತಿ ಕೋಣೆಗಳಿಂದ ಹೊರಗುಳಿದಿದೆ ಎಂದೇನೂ 
ಭಾವಿಸಬೇಕಿಲ್ಲ. 

ವಾಸ್ತವವಾಗಿ, ಜಿಂಗ್ರನ್‌(2009) ರವರು ಅಧಿಕೃತ ಬೋಧನಾ ಮಾಧ್ಯಮ ಮತ್ತು ಮಕ್ಕಳಿಗೆ ಕಲಿಸುವ 
ನಿಜವಾದ ಭಾಷೆಗಳ ನಡುವೆ ದೊಡ್ಡ ವ್ಯತ್ಯಾಸವಿರಬಹುದು ಎಂದು ಸೂಚಿಸಿದ್ದಾರೆ. ಕೆಲವು ಶಿಕ್ಷಕರು 
ಎಲ್‌ 1 ಅನ್ನು ಕನಿಷ್ಠವಾಗಿ ಬಳಸುತ್ತಾರೆ, ಆದರೆ ಇತರರು ಅದನ್ನು ಅರ್ಥಮಾಡಿಕೊಳ್ಳಲು ಮತ್ತು 
ಕಲಿಯಲು ಮಕಳಿಗೆ ಸಹಾಯ ಮಾಡಲು ವ್ಯಾಪಕವಾಗಿ ಬಳಸುತ್ತಾರೆ ಎಂದು ಹೇಳಿದ್ದಾರೆ. 


ಕೆಲವು ವಿದಾಂಸರು (ಉದಾ., ಗಾರ್ಸಿಯಾ ಮತ್ತು ವೀ, 2014) ಈ ಅನೇಕ ಸಿದ್ಧಾಂತಗಳನ್ನು ಹೆಚ್ಚಾಗಿ 
ಏಕಭಾಷಿಕ ದೇಶಗಳಲ್ಲಿ ಅಭಿವೃದ್ದಿಪಡಿಸಲಾಗಿದೆ ಮತ್ತು ಬಹುಭಾಷಾ ಮಿದುಳುಗಳು ನಿಜವಾಗಿ ಹೇಗೆ 
ಕಾರ್ಯನಿರ್ವಹಿಸುತ್ತವೆ ಎಂಬ ತಿಳುವಳಿಕೆಯ ದೃಷ್ಟಿಯಿಂದ ಇವೆಲ್ಲವೂ ಸೀಮಿತವಾಗಿವೆ ಎಂದು 
ಹೇಳಿದ್ದಾರೆ. ಈ ವಿದಾಂಸರು ಬಹುಭಾಷಾ ಭಾಷಿಕರು, ಭಾಷೆಗಳನ್ನು "1", "2" ಎಂದು 
ವರ್ಗೀಕರಿಸುವುದಿಲ್ಲ ಎಂದು ವಾದಿಸುತ್ತಾರೆ, ಆದರೆ ಸಂದರ್ಭದ ಅಗತ್ಯಗಳನ್ನು ಆಧರಿಸಿ ಅವುಗಳನ್ನು 
ಬೆರೆಸಿ ಬಳಸುತ್ತಾರೆ. ಹೆಚ್ಚಿನ ಸಮಕಾಲೀನ ಭಾರತೀಯರು ಈ ಸಿದ್ಧಾಂತದೊಂದಿಗೆ ಗುರುತಿಸಲು 
ಸಾಧ್ಯವಾಗುತ್ತದೆ, ಏಕೆಂದರೆ ನಾವು ನಮ್ಮ ಭಾಷೆಗಳನ್ನು ಮುಕವಾಗಿ ಬೆರೆಸುತ್ತೇವೆ, ಹಿಂದಿ ಮತ್ತು 
ಇಂಗಿಷ್‌, ಮರಾಠಿ ಮತ್ತು ಹಿಂದಿ ಮತ್ತು ಮುಂತಾದ ವಿಚಿತ್ರ ಮಿಶ್ರಣಗಳನ್ನು ಮಾಡುತ್ತೇವೆ ಎಂದು 
ನಮಗೆ ತಿಳಿದಿದೆ. ವಿಶೇಷವಾಗಿ ಆರಂಬಿಕ ವರ್ಷಗಳಲ್ಲಿ, ಮಕ್ಕಳು ತಮ್ಮ ಭಾಷೆಗಳನ್ನು ಬೆರೆಸಲು 
ಅನುಮತಿ ನೀಡುವುದು ಮುಖ್ಯ, ಇದರಿಂದಾಗಿ ಅವರು ಚೆನ್ನಾಗಿ ತಿಳಿದಿರುವ ಭಾಷೆಗಳ ಸಹಾಯದಿಂದ 
ಕಡಿಮೆ ತಿಳಿದಿರುವ ಭಾಷೆಗಳನ್ನು ಕಲಿಯಬಹುದು. 


2 ವ್ಯಾಕರಣ ನಿಯಮಗಳು, ಟ್ರಾನ್ಸ್‌ ಲೆಶನ್‌ ಎಕ್ಸರ್ಸೈಜ್‌ ಮತ್ತು ಶಬ್ದಕೋಶದ ದೀರ್ಫ ಪಟ್ಟಿಗಳು ಮತ್ತು ಅವುಗಳ ಅರ್ಥಗಳ ವಿವರಣೆಗೆ ಹೆಚ್ಚಿನ 
ಒತ್ತು ನೀಡುವ ಸಾಂಪ್ರದಾಯಿಕ ಬೋಧನಾ ವಿಧಾನವು ಹೃದಯದಿಂದ ಕಲಿಯಬೇಕೆಂದು ಅರ್ಥೈಸಲಾಗಿತ್ತು. ಮತ್ತು ಮೌಖಿಕ ಕೌಶಲ್ಯ 
ಅಭಿವೃದ್ದಿಯತ್ತ ಗಮನ ಕಡಿಮೆ ಇತ್ತು. 
3 3 ಭಾಷೆಯನ್ನು ಕಲಿಸಲು ಟಾರ್ಗೆಟ್‌ ಭಾಷೆಯನ್ನು ಮಾತ್ರ ಬಳಸಬೇಕಾದ ಬಲವಂತದ-ಏಕಭಾಷಿಕ ಸೆಟ್ಟಿಂಗ್‌ಗಳನ್ನು ರಚಿಸುವ ಮೂಲಕ 
ಎರಡನೇ ಭಾಷಾ ಕಲಿಕೆಯನ್ನು ಸಂಪರ್ಕಿಸಿದ ಒಂದು ವಿಧಾನ. “ಇಂಗ್ಲಿಷ್‌ ಮಾತ್ರ” ತರಗತಿ ಕೊಠಡಿಗಳು ಇದಕ್ಕೆ ಒಂದು ಉದಾಹರಣೆ. 

4 


TISS, Hyderabad ELI Practitioner Brief 18 


ಬಾಷೆಗಳ ಈ ಮಿಶ್ರಣವು ಹೊಸ ಭಾಷೆಯನ್ನು ಕಲಿಯುವ ದೃಷ್ಠಿಯಿಂದ ಮಕ್ಕಳನ್ನು 
ತೊಂದರೆಗೊಳಗಾಗಿಸುವುದೇ? ಜಿಮ್‌ ಕಮ್ಮಿನ್ನ್‌ ಮತ್ತು ಅವರ ಸಹೋದ್ಯೋಗಿಗಳು ನಡೆಸಿದ ಸಂಪೂರ್ಣ 
ಕಾರ್ಯದಿಂದ ನಮಗೆ ತಿಳಿದಿದೆ (ನೋಡಿ ಕಮ್ಲಿನ್ಸ್‌, 1991) ಬಹುಬಾಷಾ ಭಾಷಿಕರು ತಮಗೆ ತಿಳಿದಿರುವ 
ಹಲವಾರು ಭಾಷೆಗಳಿಗೆ "ಸಾಮಾನ್ಯವಾಗಿ ತಿಳಿದಿರುವ ಪ್ರಾನೀಣ್ಯತೆಯನ್ನು”" ಅಬಿವೃದ್ಧಿಪಡಿಸುತ್ತಾರೆ 
ಎಂದು ತೋರುತ್ತದೆ, ಮತ್ತು ಈ ಪ್ರಾವೀಣ್ಯತೆಯು ಜ್ಞಾನವನ್ನು ಭಾಷೆಗಳಿಗೆ ವರ್ಗಾವಣೆ ಮಾಡಲು 
ಅನುವು ಮಾಡಿಕೊಡುತದೆ . ಉದಾಹರಣೆಗೆ, ಹಿಂದಿಯಲ್ಲಿ ಹೇಗೆ ಓದುವುದು ಎಂದು ಕಲಿತ ಮಗು ಬಾಷೆ 
ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ವಿವಿಧ ವಿಷಯಗಳನ್ನು ಅರ್ಥಮಾಡಿಕೊಂಡಿರುತ್ತದೆ 
. ಎಲ್ಲಾ ಅಮೂರ್ತ ಚಿಹ್ನೆಗಳು (ಅಕ್ಷರಗಳು) ಶಬ್ಧಗಳಿಂದ ನಿಂತಿವೆ ಎಂದು ಅವಳು ತಿಳಿದಿರುತ್ತದೆ; ತಾನು 
ಓದುವ ಪದಗಳಲ್ಲಿ ಶಬ್ದಗಳನ್ನು ಬೆರೆಸುವ ಅಗತ್ಯವಿದೆ ಎಂದು ಅದಕ್ಕೆ ಗೊತ್ತಿರುತ್ತದೆ ; ಚೆನ್ನಾಗಿ 
ಕಲಿಸಿದರೆ ಪದಗಳ ಅರ್ಥವನ್ನು ವಿಶ್ಲೇಷಿಸುತ್ತದೆ; ಪರಿಚಯವಿಲ್ಲದ ಪದಗಳ ಅರ್ಥಗಳನ್ನು 
ಕಂಡುಹಿಡಿಯುವುದು ಹೇಗೆ ಎಂಬುದು ಕಂಡುಕೊಳ್ಳುತ್ತದೆ, ಓದುವಾಗ ಅಥವಾ ಬರೆಯುವಾಗ 
ವಿರಾಮಜಚಿಹ್ನೆಯನ್ನು (ಪುನಕ್ಟುಎಶನ್‌ ) ಹೇಗೆ ಬಳಸುವುದು ಇವೇ ಮುಂತಾದವನ್ನು ಕಲಿಯುತ್ತದೆ. 
ತನ್ನ ತರಗತಿಯ ಸಂಸ್ಕೃತಿಯನ್ನು ಅವಲಂಬಿಸಿ, ತಾನು ಓದಿದ ಅರ್ಥವನ್ನು ಇತರರೊಂದಿಗೆ ಹೇಗೆ 
ಚರ್ಚಿಸಬೇಕು ಎಂದು ಕಲಿಯಬಹುದು. 

ಮಗು ಇಂಗಿಷ್‌ ಕಲಿಯುವಾಗ (ಅಥವಾ, ಬೇರೆ ಯಾವುದೇ ಭಾಷೆ ಕಲಿಯುವಾಗ), ಈ ಎಲ್ಲಾ 
ತಿಳುವಳಿಕೆಗಳನ್ನು ಹೊಸ ಭಾಷೆಗೆ ವರ್ಗಾಯಿಸಬಹುದು. ಆದ್ದರಿಂದ, ಹೊಸ ಭಾಷೆಯನ್ನು ಕಲಿಯಲು 
ಮೊದಲ ಭಾಷೆಯನ್ನು ತಡೆಗೋಡೆಯಾಗಿ ನೋಡುವ ಬದಲು, ಈ ನಿಟ್ಟಿನಲ್ಲಿ ಕೆಲಸ ಮಾಡುವ 
ವಿದ್ವಾಂಸರು ಮೊದಲ ಭಾಷೆಯನ್ನು ಎರಡನೇ ಬಾಷಾ ಕಲಿಕೆಗೆ ಸೇತುವೆಯಾಗಿ ಬಳಸಲು 
ಪ್ರೋತ್ಸಾಹಿಸುತ್ತಾರೆ. ಆದರೆ, ಇಂಗಿಷ್‌ ಬಳಕೆ ತು೦ಬಾ ಕಡಿಮೆ ಇರುವ ಭಾರತೀಯ ಪ್ರದೇಶಗಳಲ್ಲಿ ಇದು 
ಕೆಲಸ ಮಾಡಬಹುದೇ? ಈ ಲೇಖನದ ಮೊದಲ ಲೇಖಕಿ (ರಿಯಾ ಪರಿಖ್‌) ಎರಡನೇ ಲೇಖಕಿ (ಶೈಲಜಾ 
ಮೆನನ್‌ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಶ್ನೆಯನ್ನು ತನ್ನ ಮಾಸ್ಟರ್ಸ್‌ ಆಫ್‌ ಎಜುಕೇಶನ್‌ 
ಸಂಶೋಧನಾ ಯೋಜನೆಯಾಗಿ ಅನ್ನೇಷಿಸಲು ನಿರ್ಧರಿಸಿದರು. 


ಮಹಾರಾಷ್ಟ್ರದಲ್ಲಿ ಶಿಕಕರ ಸಂಶೋಧನೆ 


ನಾವು ಮಹಾರಾಷ್ಟ್ರದ ಬುಡಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾರ್ಯನಿರ್ವಹಿಸುವ ಸರ್ಕಾರೇತರ 
ಸಂಸ್ಥೆಯಾದ ಕ್ಕಾಲಿಟಿ ಎಜುಕೇಶನ್‌ ಸಪೋರ್ಟ್‌ ಟ್ರಸ್ಟ್‌ (QUEST) ಎಂಬ ಸಂಘಟನೆಯೊಂದಿಗೆ ಕೆಲಸ 
ಮಾಡಲು ನಿರ್ಧರಿಸಿದೆವು. ಇದರ ಮುಖ್ಯ ಕಚೇರಿ ಸೋನಾಲೆ ಗ್ರಾಮದಲ್ಲಿದೆ (ವಾಡಾ ತಾಲ್ಲೂಕು, 
ಪಾಲ್ವುರ್‌ ಜಿಲ್ಲೆ), ಇದು ಕಟ್ಕಾರಿ, ಮಲ್ಮಾರ್‌ ಕೋಲಿ ಮತ್ತು ವಾರ್ಲಿ ಬುಡಕಟ್ಟು ಜನಾಂಗದವರ 
ನೆಲೆಯಾಗಿದೆ. ಪ್ರಾಚೀನ ಬುಡಕಟ್ಟು ಜನಾಂಗವೆಂದು ವರ್ಗೀಕರಿಸಲ್ಪ್ಬಟ್ಟಿ ಈ ಮೂರು ಬುಡಕಟ್ಟು 
ಜನಾಂಗದವರು ಒಟ್ಟಾಗಿ ಆ ಪ್ರದೇಶದ ಜನಸಂಖ್ಯೆಯ ಸುಮಾರು 70% ರಷ್ಟಿದ್ದಾರೆ (ಕುಲಕರ್ಣಿ, 2008). 
ಇದರ ಜೊತೆಯಲ್ಲಿ, ಜನಸಂಖ್ಯೆಯ ಗಮನಾರ್ಹ ಪ್ರಮಾಣವು ಒಬಿಸಿ (ಇತರ ಹಿಂದುಳಿದ ಜಾತಿಗಳು) 
ಎಂದು ವರ್ಗೀಕರಿಸಲ್ಪಟ್ಟೆದೆ. ಜನಗಣತಿ ಅಂಕಿಅಂಶ 2011 ರ ಪ್ರಕಾರ, ವಾಡಾದ ಸಾಕ್ಷರತೆಯ ಪ್ರಮಾಣ 
63% ಆಗಿದೆ. ಕೈಸ್ಟ ಆ ಪ್ರದೇಶದ ಹಲವಾರು ಶಾಲೆಗಳಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು 
ನಡೆಸುತ್ತಿದೆ. 


ಕೈಸ್ಟ್‌ ಕಾರ್ಯಚಟುವಟಿಕೆ ನಡೆಸುತ್ತಿರುವ ಸರ್ಕಾರಿ ಶಾಲೆಯ ತರಗತಿಯಲ್ಲಿ "ಶಿಕ ಕರ ಸಂಶೋಧನೆ” 


ಅಧ್ಯಯನವನ್ನು ನಡೆಸಲು ರಿಯಾ ಯೋಜಿಸಿದ್ದರು. ಶಿಕಕರ ಸಂಶೋಧನೆಯು ವ್ಯವಸ್ಥಿತ ಸಂಗ್ರಹಣೆ, 
5 


TISS, Hyderabad ELI Practitioner Brief 18 
ಪ್ರತಿಫಲನ ಮತ್ತು ದತ್ತಾಂಶದ ವ್ಯಾಖ್ಯಾನವಾಗಿದ್ದು, ಉತ್ತಮ ತಿಳುವಳಿಕಗೆ ಮತ್ತು ಅಭ್ಯಾಸವನ್ನು 


ಸುಧಾರಿಸುವ ಉದ್ದೇಶದಿಂದ (ವ್ಯಾಲೇಸ್‌, 1998) ಶಿಕ್ಷಕರು ಬೋಧಿಸುವಾಗ ತಮ್ಮದೇ ಆದ 
ಕಾರ್ಯಗಳನ್ನು ಸಂಗಹಿಸುತ್ತಾರೆ, ಇಂಗಿಷ್‌ನ ಹೆಚ್ಚಿನ ಅಗತ್ಯತೆ ಮತ್ತು ವಿಬಿನ್ನ ಪ್ರದೇಶಗಳಲ್ಲಿ ಅದರ 
ಪ್ರವೇಶಿಸಲಾಗದಿರುವಿಕೆಯನ್ನು ಗಮನಿಸಿದ ನಂತರ, ನಾವು ಆರಂಭದಲ್ಲಿ ಅನ್ನೇಷಿಸಲು ಬಯಸಿದ 
ಪ್ರಶ್ನೆಯೆಂದರೆ: ಕಡಿಮೆ ಇಂಗ್ಲೀಷ್‌ ಬಳಕೆ ಇರುವ ಪ್ರದೇಶಗಳಲ್ಲಿ ಇಂಗಿಷ್‌ ಕಲಿಯಲು 
ಮಾತೃಭಾಷೆಯನ್ನು ಸೇತುವೆಯಾಗಿ ಬಳಸಬಹುದೇ? ಆರಂಭದಲ್ಲಿ ಪ್ರಸ್ತುತಪಡಿಸಿದ ಉಲ್ಲೇಖದಲ್ಲಿ 
ಶಿವಾನಿ ಮಿಸ್‌ ಎದುರಿಸಿದ ಕೆಲವು ಸಮಸ್ಯೆಗಳ ರೀತಿಯೇ ಶಿಕ್ಷಕರು ಸ್ವತಃ ಈ ಭಾಷೆಯೊಂದಿಗೆ 
ಹೆಣಗಾಡುತ್ತಿದ್ದಾರೆ ಎಂದು ಇದರಲ್ಲಿ ನಡೆಸಿದ ಆರಂಭಿಕ ಅವಲೋಕನಗಳು ಸೂಚಿಸುತ್ತವೆ. ಮಕ್ಕಳ 
ಮಾತೃಭಾಷೆ ಬಳಸುವುದರಿಂದ ಮಕ್ಕಳ ಇಂಗಿಷ್‌ಗೆ ಪರಿವರ್ತನೆ ಸುಲಭವಾಗಬಹುದು ಎಂದು ನಾವು 
ಭಾವಿಸಿದ್ದೇವೆ. ಆದರೆ, ತರಗತಿಯಲ್ಲಿ ಬುಡಕಟ್ಟು ಭಾಷೆ ಮಾತನಾಡುವ ಮಕ್ಕಳ ಮಾತೃಭಾಷೆ ರಿಯಾಗೆ 
ತಿಳಿದಿರಲಿಲ್ಲ. ಆದ್ದರಿಂದ, ಇದೇ ಮೇಲ್ಪಂಕಿಯಲ್ಲದಿದ್ದರೂ, ಮಕ್ಕಳ ದೈನಂದಿನ ಪರಿಸರದಲ್ಲಿರುವ 
ಮರಾಠಿ ಭಾಷೆಯನ್ನು ಇಂಗಿಷ್‌ಗೆ ಸೇತುವೆಯ ಭಾಷೆಯಾಗಿ ಬಳಸಲು ನಾವು ನಿರ್ಧರಿಸಿದೆವು. 
ಮರಾರಿಯೊಂದಿಗೆ ಸಂವಾದಾತ್ಮಕವಾಗಿ ಪರಿಚಿತವಾಗಿರುವ ಮೂರನೇ ಮತ್ತು ನಾಲ್ಕನೇ ತರಗತಿಯ 
ವಿದ್ಯಾರ್ಥಿಗಳ ಮಿಶ್ರ ದರ್ಜೆಯ ತರಗತಿಯನ್ನು ಯೋಜನೆಯಲ್ಲಿ ಸೇರಿಸಲಾಗಿದೆ. ಈ ವಿದ್ಯಾರ್ಥಿಗಳು 
ಮೂರರಿಂದ ನಾಲ್ಕು ವರ್ಷಗಳಿಂದ ಇಂಗಿಷ್‌ ಕಲಿಯುತ್ತಿದ್ದರು, ಆದರೆ ಅದನ್ನು 
ಅರ್ಥಮಾಡಿಕೊಳ್ಳುವುದು, ಮಾತನಾಡುವುದು, ಓದುವುದು ಅಥವಾ ಬರೆಯುವುದರಲ್ಲಿ ಬಹಳ ಕಡಿಮೆ 
ಪ್ರಾವೀಣ್ಯತೆಯನ್ನು ಹೊಂದಿದ್ದರು. ಅವರು ಇಂಗಿಷ್‌ ಅಕ್ಷರಗಳನ್ನು ತಿಳಿದಿದ್ದರು, ಆದರೆ ಅದನ್ನು 
ಮೀರಿ, ಅವರ ಭಾಷೆಯ ಜ್ಞಾನವು ಕಡಿಮೆಯಾಗಿತ್ತು. ಅದರಂತೆ, ರಿಯಾ ಈ ಪ್ರಶ್ನೆಯನ್ನು ಅನ್ನೇಷಿಸುವ 
ಆರು ವಾರಗಳ ಯೋಜನೆಯನ್ನು ವಿನ್ಯಾಸಗೊಳಿಸಲಾಯಿತು, ಮತ್ತು (ನವೆಂಬರ್‌-ಡಿಸೆಂಬರ್‌ 2018) ಆ 
ಪ್ರದೇಶದ ಜಿಲ್ಲಾ ಪರಿಷತ್‌ (ಸರ್ಕಾರಿ) ಶಾಲೆಯಲ್ಲಿ ಮೂರನೇ ಮತ್ತು ನಾಲ್ಕನೇ ದರ್ಜೆಯ 22 
ವಿದ್ಯಾರ್ಥಿಗಳಿಗೆ ಇಂಗಿಷ್‌ ಕಲಿಸಲು ಮುಂದಾದರು. ಇಲ್ಲಿ, ಶಿಕ್ಷಕರ ಸಂಶೋಧನಾ ಅಧ್ಯಯನದ ಎಲ್ಲಾ 
ವಿವರಗಳನ್ನು ನಾವು ವರದಿ ಮಾಡುವುದಿಲ್ಲ; ಆದರೆ ಅಧ್ಯಯನದ ಅವಧಿಯಲ್ಲಿ ವಿಕಸನಗೊಂಡಿರುವ 
ಇಂಗಿಷ್‌ ಭಾಷಾ ಬೋಧನಾ ಪ್ರಕ್ರಿಯೆಯನ್ನು ನಾವು ವಿವರಿಸುತ್ತೇವೆ, ನಮಗೆ ಅದೊಂದು 
ಭರವಸೆಯಾಗಿದೆ. ಸಹಜವಾಗಿ ಸದೃಢ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಆರು ವಾರಗಳು ತುಂಬಾ 
ಚಿಕ್ಕ ಸಮಯ; ಆದರೆ ನಾವು ಇಲ್ಲಿ ಕೆಲಸ ಮಾಡುವ ಪ್ರಕ್ರಿಯೆಗಳ ಒಂದು ಪ್ರಕ್ರಿಯೆಯ ಬಗ್ಗೆ ಮಾತ್ರ 
ಇಲ್ಲಿ ವಿವರಿಸುತ್ತಿದ್ದೇವೆ. ಇದಲ್ಲದೆ ಇತರ ಪ್ರಕ್ರಿಯಾ ಮಾದರಿಗಳೂ ಇರಬಹುದು. ಆದರೆ ಇದೇ ರೀತಿಯ 
ಸಮಸ್ಯೆಗಳೊಂದಿಗೆ ಹೋರಾಡುವ ಇತರ ಅಭ್ಯಾಸಿಗಳಿಗೆ ನಾವು ಇಲ್ಲಿ ನೀಡಲಿರುವ ಮಾಹಿತಿ 
ಉಪಯುಕವಾಗಲಿದೆ ಎಂದು ನಾವು ಭಾವಿಸುತೇವೆ. 


ಶಿಕ್ಷಣ ತತ್ವಗಳು 


ಬೋಧನೆಗಾಗಿ ಕೆಲವು ಊಹೆಗಳ ಅಥವಾ ತತ್ವಗಳ ಆಧಾರದ ಮೇಲೆ ನಾವು ನಮ್ಮ ಅಧ್ಯಯನವನ್ನು 
ವಿವ್ಯಾಸಗೊಳಿಸಿದ್ದೇವೆ, ಅದನ್ನು ನಾವು ಇಲ್ಲಿ ಸಂಕ್ಲಿಪವಾಗಿ ವಿವರಿಸುತ್ತೇವೆ 
6 


TISS, Hyderabad ELI Practitioner Brief 18 


ಎರಡನೇ ಭಾಷಾ ಕಲಿಕೆಯಲ್ಲಿ ಸಂಪನ್ಮೂಲವಾಗಿ ಮೊದಲ ಭಾಷೆ. ಅಜ್ಞಾತ ಭಾಷೆಯನ್ನು 
ಕಲಿಸಲು ತಿಳಿದಿರುವ ಭಾಷೆಯನ್ನು ಸಕ್ರಿಯ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಬಳಸಬೇಕೆಂದು ಕುಕ್‌ನ 
(2001) ಶಿಫಾರಸ್ಸನ್ನು ಬಳಸಲು ನಾವು ನಿರ್ಧರಿಸಿದ್ದೇವೆ. ನಮ್ಮ ಅಧ್ಯಯನದಲ್ಲಿ, ಮರಾರಿ ಒಂದು 
ತಿಳಿದಿರುವ ಬಾಷೆಯಾಗಿತ್ತು. ಕೆಲವು ವಿಧಾನಗಳನ್ನು ಬಳಸಿಕೊಂಡು ತರಗತಿಯಲ್ಲಿ ಮರಾಠಿ 
ಬಳಕೆಯನ್ನು ಕಾನೂನುಬದ್ದಗೊಳಿಸಲು ನಾವು ನಿರ್ಧರಿಸಿದ್ದೇವೆ, ಅವುಗಳೆಂದರೆ: 


೩a ಅನುವಾದಗಳ ಮೂಲಕ ಮರಾರಿ ಮತ್ತು ಇಂಗ್ಲಿಷ್‌ ನಡುವೆ ಸಕ್ರಿಯ ಸಂಪರ್ಕವನ್ನು 
ಸೃಷ್ಟಿಸುವುದು; ಅಥವಾ, ಮರಾರಿಯನ್ನು ಬಳಸುವ ಮೂಲಕ ಪಠ್ಯವನ್ನು ಉತ್ತಮವಾಗಿ 
ಅರ್ಥೈಸುವ ಚರ್ಚೆಗಳನ್ನು ನಡೆಸುವುದು. 

b. ತರಗತಿಯಲ್ಲಿ ಶಿಸ್ತು ಕಾಪಾಡುವುದು, ಕಾರ್ಯಗಳನ್ನು ವಿವರಿಸುವುದು, ವೈಯಕಿಕವಾಗಿ 
ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕವನ್ನು ಬೆಳೆಸುವುದಕ್ಕೆ ಮುಂತಾದ ತರಗತಿ-ನಿರ್ವಹಣೆಗೆ 
ಇದನ್ನು ಬಳಸುವುದು. 

c. ವ್ಯಾಕರಣ, ಧ್ವನಿವಿಜ್ಞಾನ ಮತ್ತು ಕಾಗುಣಿತಗಳ ನಿಯಮಗಳ ಪ್ರಸ್ತುತಿ ಮತ್ತು ವಿವರಣೆಗೆ 
ಇದನ್ನು ಬಳಸುವುದು. 


ಬಹು ಅಭ್ಯಾಸಗಳು ಮತ್ತು ವಸುಗಳನ್ನು ಬಳಸುವ “ಸಮಗ್ರ” ಅಥವಾ “ಸಮತೋಲಿತ” 
ಸಾಫರತೆಯ ಚೌಕಟ್ಟನ್ನು ಬಳಸಿಕೊಂಡು ಭಾಷೆಗಳನ್ನು ಕಲಿಸುವುದು. ಸಮಗ್ರ ಸಾಕ್ಷರತಾ 
(ಕಾಮ್ಸಹೆನ್ಸಿವ್‌ ಲಿಟರೆಸಿ ) ವಿಧಾನ (ಫಿಟ್‌ ಗೆರಾಲ್ಡ್‌, 1999, ಬಾರತದಲ್ಲಿ ಆರಂಭಿಕ ಭಾಷೆ ಮತ್ತು 
ಸಾಕ್ಷರತೆ ಕುರಿತ ಪೋಸಿಶನ್‌ ೨೦೧೬ ಪೇಪರ್‌ ನಲ್ಲಿ ಉಲ್ಲೇಖಿಸಲಾಗಿದೆ) 4 ನಮ್ಮ ಯೋಜನೆಯಲ್ಲಿ 
ನಾವು ಬಳಸಲು ನಿರ್ಧರಿಸಿದ ಕೆಲವು ತತ್ವಗಳನ್ನು ಇದು ಆಧರಿಸಿದೆ: 


a ಏನು ಕಲಿಸಬೇಕು. , ವಿಸಂಕೇತೀಕರಣ, ಅರ್ಥಗ್ರಹಿಕಾ ತಂತ್ರಗಳು, ನವಿರರ್ಗಳತೆ, ಸಾಹಿತ್ಯಕ್ಕೆ 


ಪ್ರತಿಕ್ರಿಯಿಸುವ ವಿಧಾನಗಳು, ಬರವಣಿಗೆ ಮತ್ತು ಮುಂತಾದ ಭಾಷೆಯ ಬಗ್ಗೆ ಅನೇತ 
ಅಂಶಗಳನ್ನು ಏಕಕಾಲದಲ್ಲಿ ಮಕ್ಕಳಿಗೆ ಕಲಿಸುವತ್ತ ಗಮನಹರಿಸಲು ನಾವು ನಿರ್ಧರಿಸಿದೆವು. 


b. ಹೇಗೆ ಕಲಿಸುವುದು. ಬಾಷೆಯನ್ನು ಕಲಿಸಲು ನಾವು ವಿವಿಧ ವಿಧಾನಗಳನ್ನು ಬಳಸಲು 
ನಿರ್ಧರಿಸಿದೆವು - ಮಕಳಿಗೆ ಗಟ್ಟಿಯಾಗಿ ಓದುವುದು, ಚರ್ಚೆಗಳು ಮತ್ತು ಮೌಖಿಕ 
ಸಂಭಾಷಣೆಗಳು, ಫೋನಿಕ್ಸ್‌ ಇನ್ಸೃಕ್ಷನ್‌ ಮತ್ತು ಜೊತೆಗೂಡಿ ಮತ್ತು ಮಾರ್ಗದರ್ಶನದಲ್ಲಿ 
ಓದುವ ಮತ್ತು ಬರೆಯುವ ಅವಕಾಶಗಳು. 


ಆ. ಯಾಪುದರೊಂದಿಗೆ ಕಲಿಸಬೇಕು. ಚಾರ್ಟ್‌ಗಳು, ಚಟುವಟಿಕ ಕಾರ್ಡ್‌ಗಳು, 
ಪಠ್ಯಪುಸ್ತಕಗಳು, ಮಕ್ಕಳ ಸಾಹಿತ್ಯ ಸೇರಿದಂತೆ ವಿವಿಧ ಬೋಧನಾ ಸಾಮಗಿಗಳನ್ನು 
ಬಳಸಲಾಯಿತು. ತರಗತಿಯ ನಡಾವಳಿಯ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿದ 
ದ್ವಿಭಾಷಾ ಪುಸ್ತಕಗಳು ಮತ್ತು ಇತರ ರೀತಿಯ ವಸ್ತುಗಳನ್ನು ಬಳಸಲು ನಾವು 
ನಿರ್ಧರಿಸಿದೆವು. ಕಥೆ ಪುಸ್ತಕಗಳನ್ನು ಮೊದಲು ಮರಾಠಿಯಲ್ಲಿ ಮತ್ತು ನಂತರ 
ಇಂಗಿಷ್‌ನಲ್ಲಿ ಪರಿಚಯಿಸಲಾಗುವುದು ಎಂದು ನಾವು ನಿರ್ಧರಿಸಿದೆವು .ಏನು 
ಕಲಿಸಲಾಗುತ್ತದೆ, ಅದನ್ನು ಹೇಗೆ ಕಲಿಸಲಾಗುತದೆ.. 


ಮತ್ತು ಬಳಸುವ ಬೋಧನಾ ಸಾಮಗಿಗಳು ಎಲ್ಲವೂ ಅನುಕೂಲ ಮತ್ತು ಸಮತೋಲನವನ್ನು 


4 See: ELI’s Practitioner Brief 12, “Comprehensive Literacy Instruction Model in Indian Classrooms” to learn more. 


TISS, Hyderabad ELI Practitioner Brief 18 
ಒದಗಿಸಬೇಕು, ಹೀಗಾಗಿ ಕೌಶಲ್ಯಗಳನ್ನು ಅಥವಾ ಬಾಷೆಯನ್ನು ಕಲಿಯುವ ಪ್ರಕ್ರಿಯೆಯನ್ನು 


ಇದರಿಂದ ದೂರವಿಡಬೆೇಣಾಗಿರುವುದು. 


ಪ್ರಾಶೆನ್ಸ್‌ ನ್ಯಾಚುರಲ್‌ ಅಪ್ರೋಚ್‌ (1982 ನ ಒಳನೋಟಗಳು. ಕ್ರಾಶನ್‌ ಎರಡನೇ ಭಾಷಾ 
ಕಲಿಕೆಯಲ್ಲಿನ ವಿಶ್ವದ ಪ್ರಮುಖ ಚಿ೦ತಕ, ಅವರು ಎರಡನೇ ಭಾಷೆಯನ್ನು ಕಲಿಯಲು “ನೈಸರ್ಗಿಕ 
ವಿಧಾನ" ವನ್ನು ಪ್ರಸ್ತಾಪಿಸಿದರು. ನಾವು ಈ ವಿಧಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳದಿದ್ದರೂ, 
ಈ ವಿಧಾನದಿಂದ ನಾವು ಕೆಲವು ತತ್ವಗಳನ್ನು ತೆಗೆದುಕೊಂಡಿದ್ದೇವೆ, ಅವುಗಳೆಂದರೆ: 


a ಒದಗಿಸುವುದು ಮತ್ತು ಅರ್ಥದ ಮೇಲೆ ಕೇಂದ್ರೀಕರಿಸುವುದು. ಉದ್ದೇಶಿತ ಭಾಷೆಯನ್ನು 

ಕೇವಲ ಒಂದು ರೂಪದಲ್ಲಿ ಒದಗಿಸಿದಾಗ ಇಂಗ್ಲಿಷ್‌ ಕಲಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ. 

ನಾವು ಈಗಾಗಲೇ ತಿಳಿದಿರುವುದಕ್ಕಿಂತ "ಸ್ವಲ್ಪ ಹೆಚ್ಚಾಗಿ ".ತಿಳಿದುಕೊಳ್ಳವುದನ್ನೇ “ಕಂ೦ಪ್ರೆಹೆನಿಬಲ್‌ 

ಇನ್ಬುಟ್‌" ಎಂದು ಕರೆಯಲಾಗುತ್ತದೆ, ಮತ್ತು ನಮ್ಮ ಎಲ್ಲಾ ಪಾಠಗಳನ್ನು ಮನಸ್ಸಿನಲ್ಲಿಟ್ಟುಕೊಂ೦ಡು 
ಅದನ್ನು ಯೋಜಿಸಲಾಗಿದೆ. 


b. ಬಾಷಾ ತರಗತಿಗಳಲ್ಲಿ ಕಡಿಮೆ ಪರಿಣಾಮಕಾರಿ ಶೋಧಕಗಳನ್ನು ರಚಿಸುವುದು. ಬಾಷಾ 
ಸ್ಕಾಧೀನವು ಒತ್ತಡ-ಸಂಬಂಧಿತ ವಿವಿಧ ಅಡೆತಡೆಗಳಿಂದ ಪ್ರಭಾವಿತವಾಗದಿರಲು, 
ಮಕ್ಕಳಲ್ಲಿ ಭಯ ರಹಿತ ಅಥವಾ ಒತ್ತಡ ರಹಿತ ವಾತಾವರಣವನ್ನು ಸೃಷ್ಟಿಸಲು ನಾವು 
ಪ್ರಯತ್ನಿಸಿದ್ದೇವೆ. 


c. ಆಸಕಿದಾಯಕ ಮತ್ತು ಸಂಬಂಧಿತ ಇನ್ಬುಟ್‌ ಒದಗಿಸುವುದು. ಉನ್ನತ ಕಲಿಕಾ 
ಪ್ರೇರಣೆಯನ್ನು ಉಳಿಸಿಕೊಳ್ಳಲು, ಕಲಿಯುವ ಆಸಕ್ತಿ ಹೊಂದಿರುವ ಮುಖ್ಯವಾದ 
ವಿಷಯಗಳನ್ನು ಸೇರಿಸಲು ನಾವು ನಿರ್ಧರಿಸಿದ್ದೇವೆ. 


d. ಭಾಷೆ-ಉತ್ಪಾದನೆಯಲಿ ಯಾವುದೇ ಬಲವಂತತೆ ಮತ್ತು ದೋಷ-ತಿದ್ದಪಡಿ 
ಮಾಡದಿರುವುದು ಭಾಷೆಯನ್ನು ಮೊದಲ ಬಾರಿಗೆ ಕಲಿಯುವವರನ್ನು ಹೊಸ 
ಬಾಷೆಯಲ್ಲಿ ಮಾತನಾಡಲು ಅಥವಾ ಬರೆಯಲು ಒತ್ತಾಯಿಸಬಾರದು ಎಂದು ಕ್ರಾಶೆನ್‌ 
ಸೂಚಿಸುತ್ತಾರೆ. ಆರಂಭಿಕ ಹಂತಗಳಲ್ಲಿ, ಕಲಿಯುವವರನ್ನು ಅವರು 
ವ್ಯಕಪಡಿಸುವುದನ್ನು ಮನಿರುತ್ಪಾಹಗೊಳಿಸದಿರಲು ಸಂಪೂರ್ಣವಾಗಿ ದೋಷ- 
ತಿದ್ದುಪಡಿಯನ್ನು ತಪ್ಪಿಸಬೇಕು ಅಥವಾ ತಿದ್ದುಪಡಿ ಇದ್ದರೂ ಕನಿಷ್ಟ ಮಟ್ಟಿದಲ್ಲಿ 
ಇರಬೇಕು. ಹೆಚ್ಚುವರಿಯಾಗಿ, ದೋಷವನ್ನು ನೇರವಾಗಿ ಸೂಚಿಸುವ ಬದಲು ದೋಷ- 
ತಿದ್ದುಪಡಿಯ ಸಂದರ್ಭದಲ್ಲಿ, ಶಿಕಕರು ಸರಿಯಾದ ಪರ್ಯಾಯವನ್ನು ರೂಪಿಸಬೇಕು. 
ಉದಾಹರಣೆಗೆ: 
ಮಗು: ಐ ಈಟೆಡ್‌ ಮಾರ್ನಿಂಗ್‌ 
ಶಿಕ್ಷಕ: ಯೆಸ್‌ ದಟ್ಸ್‌ ರೈಟ್‌, ಐ ಆಲೋ ಏಟ್‌ ಇನ್‌ ದಿ ಮಾರ್ನಿಂಗ್‌ 


ಕಲಿಕೆಗಳು ಮತ್ತು ಶಿಫಾರಸ್ಸುಗಳು 


ನಮ್ಮ ವಿಧಾನವನ್ನು ವಿನ್ಯಾಸಗೊಳಿಸಲು ನಾವು ಈ ತತ್ವಗಳನ್ನು ಬಳಸಿದ್ದೇವೆ, ಅದರ ಆಧಾರದ ಮೇಲೆ 
ರಿಯಾ ಆರು ವಾರಗಳವರೆಗೆ ಸೋನಾಲೆನಲ್ಲಿ ಇಂಗ್ಲಿಷ್‌ ಕಲಿಸಿದರು. ಈ ಕಾರ್ಯತಂತ್ರಗಳು ನಮ್ಮ 
ಕೆಲಸದಲ್ಲಿ ಸಾಕಷ್ಟು ಉಪಯುಕವೆಂದು ನಾವು ಕಂಡುಕೊಂಡಿದ್ದೇವೆ! ನಮ್ಮ ಕೆಲಸದಿಂದ ಉಂಟಾದ 
ಕೆಲವು ಕಲಿಕೆಗಳು ಮತ್ತು ಶಿಫಾರಸುಗಳನ್ನು ಇಲ್ಲಿ ನಾವು ವಿವರಿಸುತ್ತೇವೆ. ಈ ವಿಭಾಗದುದ್ದಕ್ಕೂ “ರಿಯಾ 


8 


TISS, Hyderabad ELI Practitioner Brief 18 
/ ನಾವು ಮಾಡಿದ್ದೇವೆ” (ಕಲಿಕೆ ಎಂಬ ಧಾಟಿಯ ಬದಲಾಗಿ “ನಿಮಗೆ ಸಾಧ್ಯವಾಗುವ " (ಶಿಫಾರಸು) ಎ೦ಬ 
ಧಾಟಿಯನ್ನು ಬಳಸಿದ್ದು - ಓದುಗರು ಇದನ್ನು ಅನುಸರಿಸಬಹುದು ಎಂದು ನಾವು ಭಾವಿಸುತ್ತೇವೆ! 


*° ಸೂಕವಾದ ಮಕ್ಕಳ ಸಾಹಿತ್ಯವನ್ನು ಆರಿಸುವುದು. ಎರಡು ಭಾಷೆಗಳಲ್ಲಿ ಕಥೆ ಹೇಳುವುದು 
ಮತ್ತು ಕಥೆಗಳ ವಿಬಿನ್ನ ವಿಷಯಗಳೊಂದಿಗೆ ತೊಡಗಿಸಿಕೊಳ್ಳಲು ವಿವಿಧ ಪಠ್ಯಗಳನ್ನು 
(ದ್ವಿಭಾಷಾ ಕ್ರಮದಲ್ಲಿ) ಪರಿಚಯಿಸಲು ಇದು ತುಂಬಾ ಸಹಾಯಕವಾಗಿದೆ ಮತ್ತು 
ಮುಖ್ಯವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ವಿದ್ಯಾರ್ಥಿಗಳ ವಯಸ್ಸು, ಸಂದರ್ಭ, 
ಮತ್ತು ನಿರರ್ಗಳತೆಯನ್ನು ಗಮನದಲ್ಲಿಟ್ಟುಕೊಂಡು ಪುಸಕಗಳ ಆಯ್ಕೆಯನ್ನು ಮೊದಲೇ 
ಮಾಡಬೇಕು. ಕೆಲವು ಪರಿಗಣನೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. 


*e ಆಯ್ಕೆಮಾಡಿದ ಪುಸ್ತಕಗಳು ಮರಾಠಿ ಮತ್ತು ಇಂಗಿಷ್‌ನಲ್ಲಿ ಲಭ್ಯವಿವೆ (ಉದಾ. ಶಾಲೆಯಲ್ಲಿ 
ರಾಣಿಯ ಮೊದಲ ದಿನ, ಪ್ರಥಮ್‌ ಪಬ್ಲಿಷರ್ಸ್‌; ವಾರ್ಷಿಕ ಕೌರ ದಿನಾಚರಣೆ , ಪ್ರಥಮ್‌ 
ಪಬ್ಲಿಷರ್ಸ್‌; ಮಹಾರಾಣಿ, ಹಸು, ತುಲಿಕಾ ಪಬ್ಲಿಷಿಂಗ್‌, ಒಂದೇ ಪುಸಕವನ್ನು ಎರಡೂ 
ಭಾಷೆಗಳಲ್ಲಿ ಬಳಸಲಾಯಿತು. ಆಯ್ಕೆಮಾಡಿದ ಕೆಲವು ಪುಸ್ತಕಗಳು ದ್ವಿಭಾಷಾ (ಅಂದರೆ, ಇದು 
ಒಂದೇ ಪುಸಕದಲ್ಲಿ ಮರಾಠಿ ಮತ್ತು ಇಂಗ್ಲಿಷ್‌ ಪಠ್ಯವನ್ನು ಹೊಂದಿತು). 


*° ವಾಕ್ಯಗಳಿರುವ ಪುಸ್ತಕಗಳು ವಿದ್ಯಾರ್ಥಿಗಳ ವಯಸ್ಸಿನ ಮಟ್ಟಿಕ್ಕೆ ಸೂಕಮಾಗಿವೆ. 


* ಅವೆಲ್ಲವೂ ಚಿತ್ರ-ಪುಸ್ತಕಗಳಾಗಿದ್ದವು (ಚಿತ್ರ 1 ನೋಡಿ), ಈ ಚಿತ್ರಗಳು ಮಕ್ಕಳಿಗೆ ಬಹಳಷ್ಟು 
ಸಹಾಯಕವಾಗುತ್ತವೆ. 


ಚಿತ್ರ 1 ಇಂಗಿಷ್‌ —— ತರಗತಿಗಳ ಸಮಯದಲ್ಲಿ ಬಳಸಲಾದ 
ಬಹು ಬಾಷಾ ತರಗತಿ ಗ್ರಂಥಾಲಯ. 
ಚಿತ್ರಕೃಪೆ: ರಿಯಾ ಪರಿಖ್‌. 


*e ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತ್ಯೇಕ ಇಂಗಿಷ್‌ ಮತ್ತು ಮರಾರಿ ಪುಸಕಗಳಿಗಿಂತ ದ್ವಿಭಾಷಾ 
ಪುಸ್ತಕಗಳಿಗೆ ಆದ್ಯತೆ ನೀಡಿದರು, ಏಕೆಂದರೆ ಅವರು ಇಂಗಿಷ್‌ ಕಷ್ಟಕರವೆಂದು 
ಕಂಡುಕೊಂಡಾಗಲೆಲ್ಲಾ ಮರಾರಿ ಪಠ್ಯವನ್ನು ನೋಡ ಬಹುದು. ಆದಾಗ್ಯೂ, ವಿದ್ಯಾರ್ಥಿಗಳು 


9 


TISS, Hyderabad ELI Practitioner Brief 18 
ಇಂಗ್ಲಿಷ್‌ ಪಠ್ಯದ ಮೇಲೆ ಅವರ ಗಮನ ಕೇಂದ್ರೀಕೃತವಾಗಿದ್ದಾಗಲೂ ಮರಾರಿ ಭಾಷೆಯ 
ಆವೃತ್ತಿಯನ್ನು ನೋಡುತ್ತಿದ್ದರು. ಅದನ್ನು ಗಮನದಲ್ಲಿಟ್ಟುಕೊಂಡು, ಆರಂಭದಲ್ಲಿ ಹೆಚ್ಚು 
ದ್ವಿಭಾಷಾ ಪುಸಕಗಳನ್ನು ಬಳಸಲು ಶಿಫಾರಸು ಮಾಡಲಾಗಿದೆ, ಆದರೆ ಕಾಲಾನಂತರದಲ್ಲಿ 
ಪ್ರತ್ಯೇಕಭಬಾಷಾ ಪುಸ್ತಕಗಳನ್ನು ತೆಗೆದುಕೊಳ್ಳಲಾಯಿತು 


ದ್ವಿಭಾಷಾ ಗಟ್ಟಿಯಾಗಿ ಓದುವ ಚಟುವಟಿಕೆಗಳು ಮತ್ತು ಮರಾಠಿ ಮತ್ತು ಇಂಗ್ಲಿಷ್‌ ನಡುವೆ 
“ಅರ್ಥ ಸೇತುವೆ” ಯನ್ನು ರಚಿಸುವುದು. 


ರಿಯಾ ಒಂದು ನಿರ್ದಿಷ್ಠ ಪ್ರಕ್ರಿಯೆಯನ್ನು ಅಭಿವೃದ್ದಿಪಡಿಸಿದ್ದು ಅದು ಚೆನ್ನಾಗಿ ಕಲಸ ಮಾಡಿದೆ. 


ದಿನ 1 ಗಟ್ಟಿಯಾಗಿ ಓದುವುದು ಮತ್ತು ತಿಳಿದಿರುವ ಭಾಷೆಯಲ್ಲಿ ಪಠ್ರವನ್ನು ಚರ್ಚಿಸುವುದು. ಮೊದಲ 
ದಿನ ತಿಳಿದಿರುವ ಭಾಷೆಯಲ್ಲಿ ಪುಸಕವನ್ನು ಗಟ್ಟಿಯಾಗಿ ಓದಲಾಯಿತು - ಅಂದರೆ ಮರಾರಿ 
ಭಾಷೆಯಲ್ಲಿ ಓದಲಾಯಿತು. ಈ ಗಟ್ಟಿಯಾಗಿ- ಓದುವ ಸಮಯದಲ್ಲಿ, ಅವರು ವಿದ್ಯಾರ್ಥಿಗಳನ್ನು ವಿವಿಧ 
ಪ್ರಶ್ನೆಗಳನ್ನು ಕೇಳುವ ಮೂಲಕ ಚರ್ಚೆಯಲ್ಲಿ ತೊಡಗಿಸಿಕೊಂಡರು ಮತ್ತು ಅದು ಅವರಲ್ಲಿ 
ಆಸಕ್ತಿಯನ್ನು ಹುಟ್ಟುಹಾಕಿತು ಮತ್ತು ಅವರನ್ನು ಸಂಭಾಷಣೆಗಳಲ್ಲಿ ತೊಡಗಲು ಪ್ರೇರೇಪಿಸಿತು. 
ಆರಂಭದಲ್ಲಿ ಮರಾಠಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಯಿತು; ಮಕ್ಕಳು ಇಂಗಿಷ್‌ ಸುಲಭ 
ಎಂದುಕೊಂಡರೆ ನಂತರ ಪ್ರಶ್ನೆಯನ್ನು ಇಂಗಿಷ್ನಲ್ಲಿ ಕೇಳಬಹುದು ಎಂದು ಶಿಕ್ಷಕರು ಅಂದುಕೊಂಡರು. 
ಅಥವಾ, ಶಿಕ್ಷಕರು ಮೊದಲು ತಿಳಿದಿರುವ ಭಾಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು, ಮತ್ತು ನಂತರ 
ಅದನ್ನು ಇಂಗಿಷ್‌ನಲ್ಲಿ ಪುನರಾವರ್ತಿಸಬಹುದು ಎಂದುಕೊಂಡರು. 


ಗಟ್ಟಿಯಾಗಿ ಓದಿದ ನಂತರ, ಪುಸಕದ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಲೋಚನೆಗಳ ಬಗ್ಗೆ 
ತಿಳಿದಿರುವ ಭಾಷೆಯಲ್ಲಿ ಚರ್ಚಿಸಲು ಸ್ವಲ್ಪ ಸಮಯವನ್ನು ಕೊಡಬೇಕು. ಈ ಸಂದರ್ಭದಲ್ಲಿ, 
ಪುಸ್ತಕವನ್ನು ವಿದ್ಯಾರ್ಥಿಗಳೊಂದಿಗೆ ಮರಾಠಿಯಲ್ಲಿ ಚರ್ಚಿಸಲಾಯಿತು, ಏಕೆಂದರೆ ಅವರು ಈ 
ಬಾಷೆಯಲ್ಲಿ ತಮ್ಮ ಆಲೋಚನೆಯನ್ನು ಆರಾಮವಾಗಿ ಮತ್ತು ಸುಲಭವಾಗಿ ವ್ಯಕಪಡಿಸಬಹುದು 
ಮತ್ತು ಅದರ ಬಗ್ಗೆಗಿನ ಅವರ ತಿಳುವಳಿಕೆಯನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿಕೂಳ್ಳಬಹುದು. ಚರ್ಚೆಯ 
ನಂತರವೂ ಒಂದು ಚಟುವಟಿಕೆಯನ್ನು ನಡೆಸಲಾಯಿತು. ಪುಸ್ತಕದ ನಂತರದ ಚಟುವಟಿಕೆಯಲ್ಲಿ 
(ಡ್ರಾಯಿಂಗ್‌ / ಬರವಣಿಗೆ ಯಾವ ವಿಷಯಗಳೊಂದಿಗೆ ಅವರು ತೊಡಗಿಸಿಕೊಳ್ಳಲು ಬಯಸುತ್ತಾರೆ 
ಎಂಬುದನ್ನು ತರಗತಿಯಲ್ಲಿನ ಎಲ್ಲರು ಒಟ್ಟಾಗಿ ನಿರ್ಧರಿಸಬಹುದು. ಉದಾಹರಣೆಗೆ, ಮೊದಲ ವಾರದ 
ಗಟ್ಟಿಯಾಗಿ ಓದುವ ಚಟುವಟಿಕೆಯ ನಂತರ, ಶಾಲೆಯಲ್ಲಿ ರಾಣಿಯ ಮೊದಲ ದಿನ ಎಂಬ ಕತೆಯ ಬಗ್ಗೆ, 
ವಿದ್ಯಾರ್ಥಿಗಳು ತಮ್ಮ ಮೊದಲ ಶಾಲೆಯ ಚಿತ್ರಗಳನ್ನು ಜಿತಿಸಿದರು (ಚಿತ್ರ 3 ನೋಡಿ) ಮತ್ತು ಶಾಲೆಯ 
ಮೊದಲ ದಿನದಂದು ಅವರು ಕ೦ಡ ಮತ್ತು ಅವರ ಭಾವನೆ ಹೇಗಿತ್ತು ಎಂಬುದರ ಕುರಿತು ಬರೆದಿದ್ದಾರೆ. 


1( 


TISS, Hyderabad 


TISS, Hyderabad ELI Practitioner Brief 18 


ಚಿತ್ರ 2. ಏಕಕಾಲದಲ್ಲಿ ಮರಾಠಿ ಮತ್ತು ಇಂಗಿಷ್‌ ಬಾಷೆಗಳಲ್ಲಿ ಪುಸಕಗಳನ್ನು ಓದುತಿರುವ 
ವಿದ್ಯಾರ್ಥಿಗಳು. ಚಿತ್ರಕೃಪೆ: ರಿಯಾ 
ಪರಿಖ್‌ 


ಚಿತ್ರ 3. ಗಟ್ಟೆಯಾಗಿ ಓದಿದ ನಂತರ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಚಿತ್ರ ರಚಿಸಿರುವುದು. ಎಂಟಿ, 
ಇಂಗ್ಲೀಷ್‌ ಅಥವಾ ಎರಡರಲ್ಲೂ ಲೇಬಲ್‌ ಮಾಡಲು ವಿದ್ಯಾರ್ಥಿಗಳನ್ನು ಕೇಳಲಾಯಿತು. ಚಿತ್ರಕೃಪೆ: 
ರಿಯಾ ಪರಿಖ್‌ 


ದಿನ ೭2 ತಿಳಿದಿರುವ ಭಾಷೆಯಲ್ಲಿ ಪದ್ಯವನ್ನು ಮರುಪರಿಪೀಲಿಸುವುದು ಮತ್ತು ಅಪರಿಚಿತ ಭಾಷೆಗೆ 
“ಅರ್ಥ-ಸೇತುವೆ”ನಿರ್ಮಿಸುವುದು. ಎರಡನೆಯ ದಿನ, ಕಥೆಯ ಕಥಾವಸ್ತುವಿನಲ್ಲಿ ಏನಾಯಿತು 
ಎಂಬುದರ ಕುರಿತು ವಿವರಗಳನ್ನು ಮರುಪರಿಶೀಲಿಸಲು ತರಗತಿಯಲ್ಲಿ ಪುಸ್ತಕದ “ಚಿತ್ರ-ಓದುವಿಕೆ” 
ಚಟುವಟಿಕೆ ಮಾಡಬಹುದು. ಚಿತ್ರ-ಓದುವಿಕೆ ಎಂದರೆ ಶಿಕ್ಷಕರು ಪುಸ್ತಕದಲ್ಲಿನ ಚಿತ್ರಗಳ ಬಗ್ಗೆ 
ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಮತ್ತು ಚರ್ಚಿಸುವುದು. ಚಿತ್ರ-ಓದುವಿಕೆಯನ್ನು ಮಾಡುವಾಗ, 
ಶಿಕ್ಷಕರು ಕಥೆಯಲ್ಲಿನ ವಿವರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಮುಖ ಪ್ರಶ್ನೆಗಳನ್ನು 
ಕೇಳಬಹುದು, ಮತ್ತು ಅವರ ಪ್ರತಿಕ್ರಿಯೆಗಳ ಮೂಲಕ (ಅದು ತಿಳಿದಿರುವ ಭಾಷೆಯಲ್ಲಿರಬಹುದು 
ಅಥವಾ ಕೆಲವೊಮ್ಮೆ ಇಂಗಿಷ್‌ನಲ್ಲಿರಬಹುದು), ಕಥಾವಸ್ತುವಿನ ಪ್ರಮುಖ ನುಡಿಗಟ್ಟುಗಳನ್ನು 
ಇಂಗಿಷ್‌ನಲ್ಲಿ ಪರಿಚಯಿಸಬಹುದು . ಈ ಪ್ರಮುಖ ನುಡಿಗಟ್ಟುಗಳನ್ನು ಬೋರ್ಡ್‌ ಮೇಲೆ ಬರೆಯಬೇಕು 
ಮತ್ತು ಅದನ್ನು ಓದುವಾಗ ಬೋರ್ಡ್‌ನಲ್ಲಿ ಬರೆದ ಪದಗುಚ್ಛವನ್ನು ಶಿಕಕರು ಸೂಚಿಸಬಹುದು. ಇದು 
ಮರಾಠಿ ಮತ್ತು ಇಂಗಿಷ್‌ ಪಠ್ಯದ ನಡುವೆ “ಅರ್ಥ-ಸೇತುವೆ" ರಚಿಸಲು ಮತ್ತು ಒಂದೇ ಸಮಯದಲ್ಲಿ 
ಲಿಖಿತ ಮತ್ತು ಮಾತನಾಡುವ ಇಂಗ್ಲಿಷ್‌ ಬಳಸಲು ಸಹಾಯ ಮಾಡುತ್ತದೆ. 


ಈ ಪ್ರಕ್ರಿಯೆಯನ್ನು ವಿವರಿಸುವ ಅಧ್ಯಯನದ ಐದನೇ ವಾರದ ಒಂದು ಉದಾಹರಣೆ ಇಲ್ಲಿದೆ. ಕೆಳಗಿನ 
ಸಂಭಾಷಣೆ ಮರಾಠಿ ಮತ್ತು ಇಂಗಿಷ್‌ ನ ಮಿಶ್ರಣಬಾಗಿದೆ. 


10 


TISS, Hyderabad ELI Practitioner Brief 18 


T: FTA STU FU dd ENT (What did we read yesterday?) ನಾವು ನಿನ್ನೆ ಏನು 
ಓದಿದೆವು 

S: (mixed responses): TIT2, Harm, Usd, TTA dl QAP (Cow, Maharani, Book, 
Book on Cow) ಕಸು, ಮಹಾರಾಣಿ, ಪುಸ್ತಕ, ಹಸುವಿನ ಪುಸ್ತಕ 

T: RRR. A TETAS FTA FTA Ea? (Right. What was the Cow’s name?) ಸರಿ. ಹಸುವಿನ 
ಹೆಸರು ಏನು? 

S: HaRTONl. (Maharani) ಮಹಾರಾಣಿ 

T: STFS AT TNE Ml Hy dod sa Al eT? (How did the 

writer begin the story?) ಬರಹಗಾರರು ಕಥೆಯನ್ನು ಹೇಗೆ ಪ್ರಾರಂಭಿಸಿದರು 


S: TTA RTT Fa ald]. (Cow was sitting on the road) ಹಸು ರಸ್ತೆಯಲ್ಲಿ 


ಶುಳಿತಿತ್ತು 


T: 4] ARI. UT ಕಾ TN gz su Ted 38>? (Yes, right. But when was this 
story set?) ಹೌದು ಸರಿ. ಆದರೆ ಈ ಕಥೆ ಯಾವಾಗ ನಡೆಯಿತು 


S: ay el, FATT. (Afternoon, Summer) ಮಧ್ಯಾಹ್ನ, ಬೇಸಿಗೆ 


T: RI, [ಸ Re UT afternoon ಮಧ್ಯಾಹ್ನ $00 SET T TUN 
afternoon. It was a late summer afternoon. ಮಧ್ಯಾಹ್ನ, ಅದು ಬೇಸಿಗೆಯ 
ಮಧ್ಯಾಹ್ನವಾಗಿತ್ತು 

(Right. In English, it is called a summer afternoon. It was a late summer afternoon). 
(ಸರಿ. ಇಂಗ್ಲಿಷ್‌ನಲ್ಲಿ ಇದನ್ನು ಬೇಸಿಗೆ ಮಧ್ಯಾಹ್ನ ಎಂದು 
ಕರೆಯಲಾಗುತ್ತದೆ. ಇದು ಬೇಸಿಗೆಯ ಮಧ್ಯಾಹ್ನವಾಗಿತ್ತು). 

T: 3TOT AESRTOTY ಕಾ ಈ ate (And where was Maharani sitting?) 
ಮತ್ತು ಮಹಾರಾಣಿ ಎಲ್ಲಿ ಕುಳಿತಿದ್ದಳು 

STG TETAR. (Road/Street) ರಸ್ತ/ಬೀದಿ 

T: ARR. MRA FTE NTT (Yes, right. And how was that road?) ಹೌದು ಸರಿ. 
ಮತ್ತು ಆ ರಸ್ತೆ ಹೇಗಿತ್ತು 

S: lsc], RST ToT], Pd, TENTAT NENT. (Big, Traffic, Dusty, City 
street) ದೊಡ್ಡ, ಸ೦ಜಾರ ದಟ್ಟಿಣೆಯ, ಧೂಳುಮಯ, ನಗರ ರಸ್ತೆ 

> ಕ K HERIOT ರ RENTATT SEMERTTTT Ug PANT TTR Rill Nd dl. 
QUT English AYT: 


UP dusty, crowded street H;8UdTd. (Yes. Maharani was sitting on a city crowded 


street which was dusty. In English, we would say it was a dusty, crowded street.) 


ಹೌದು. ಮಹಾರಾಣಿ ನಗರದ ಧೂಳಿನಿಂದ 8ಕ್ಕಿರಿದ ಬೀದಿಯಲ್ಲಿ ಕುಳಿತಿದ್ದಳು. 


ಇಂಗ್ಲಿಷ್ನಲ್ಲಿ, ಇದನ್ನು 'ಡಸ್ಟ್‌ ಕ್ರೌಡೆಡ್‌ ಸ್ಟ್ರೀಟ್‌ ಎ೦ದು ನಾವು ಹೇಳುತ್ತೇವೆ 


TISS, Hyderabad ELI Practitioner Brief 18 


"ಬೇಸಿಗೆಯ ಮಧ್ಯಾಹ್ನ" ಮತ್ತು "ಧೂಳಿನಿಂದ, ಕಿಕ್ಕಿರಿದ ರಸ್ತೆ" ಎಂಬ ನುಡಿಗಟ್ಟುಗಳನ್ನು (ಇಂಗ್ಲೀಷಿನಲ್ಲಿ) 


ಬೋರ್ಡ್‌ನಲ್ಲಿ ಬರೆಯಲಾಗಿದೆ (ಚಿತ್ರ 4 ನೋಡಿ) ಮತ್ತು ಜೋರಾಗಿ ಓದಿ. ಈ ರೀತಿ ಪುಸ್ತಕದ ಚಿತ್ರ- 
ಓದುವ ಉದ್ದಕ್ಕೂ ಮುಂದುವರಿಯಿತು, ಹೀಗಾಗಿ ಮರಾಠಿ ಪಠ್ಯದಿಂದ ಇಂಗಿಷ್‌ ಪಠ್ಯಕ್ಕೆ “ಅರ್ಥ- 
ಸೇತುವೆ” ಯನ್ನು ರೂಪಿಸಿತು. 


ಚಿತ್ರ 4 ಬೋರ್ಡ್‌ ಮೇಲೆ ಬರೆದಂತಹ ಅಕ್ಷರಗಳಿಗೆ ಗಟ್ಟಿಯಾಗಿ -ಓದುವ ಅರ್ಥ-ಸೇತುವೆ ನಿರ್ನಿಸುವ 
ಚಟುವಟಿಕೆ "ಮಹಾರಾಣಿ, ಹಸು". 
ಚಿತ್ರಕೃಪೆ: ರಿಯಾ ಪರಿಖ್‌. 


ದಿನ 3. ಅಜ್ಞಾತ ಭಾಷೆಯಲ್ಲ ಗಟ್ಟೆಯಾಗಿ ಓದುವ ಚಟುವಟಿಕೆ. ಮೂರನೆಯ ದಿನದ ಹೊತ್ತಿಗೆ, ಮಕ್ಕಳು 
ಅದೇ ಪಠ್ಯವನ್ನು ಇಂಗಿಷ್‌ನಲ್ಲಿ ಗಟ್ಟಿಯಾಗಿ ಓದುವ ಚಟುವಟಿಕೆಗಳಿಗೆ ಸಿದ್ಧರಾಗಿದ್ದಾರೆ. ಈ ಹೊತ್ತಿಗೆ, 
ವಿದ್ಯಾರ್ಥಿಗಳು ಕಥಾವಸ್ತುವಿನೊಂದಿಗೆ ಬಹಳ ಪರಿಚಿತರಾಗಿದ್ದರು ಮತ್ತು ಇಂಗಿಷ್ನಲ್ಲಿನ ಪಠ್ಯದಿಂದ 
ಪದಗುಚ್ಜ್‌ ದ ಬಗ್ಗೆ ತಿಳುವಳಿಕೆ ಪಡೆಯುತ್ತಿದ್ದರು. ಗಟ್ಟೆಯಾಗಿ ಓದುವ ಚಟುವಟಿಕೆ ಮತ್ತು ಅರ್ಥದ 
ಸೇತುವೆಯನ್ನು ಅಭಿವೃದ್ಧಿಪಡಿಸುವ ಚಟುವಟಿಕೆಗಳು ಈ ಅಧ್ಯಯನದ ಅವಧಿಯಲ್ಲಿ ವಿದ್ಯಾರ್ಥಿಗಳ 
ಪ್ರತಿಕ್ರಿಯೆಗಳನ್ನು ಹೆಚ್ಚಿಸಿತು ಮತ್ತು ಇಂಗಿಷ್‌ ಪಠ್ಯಗಳಲ್ಲಿನ ವಿದ್ಯಾರ್ಥಿಗಳ ಗಹಿಕೆಯನ್ನು 
ಹೆಚ್ಚಿಸುವಲ್ಲಿ ಪ್ರಮುಖ ಕಾರಣವಾಯಿತು. ವಿದ್ಯಾರ್ಥಿಗಳ ಗ್ರಹಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು 
ಅರ್ಥದ ಮೇಲೆ ಕೇಂದ್ರೀಕರಿಸಲು, ಶಿಕಕರು ತಿಳಿದಿರುವ ಭಾಷೆಯಲ್ಲಿ ಪ್ರಶ್ನೆಗಳನ್ನು ಕೇಳುವುದನ್ನು 
ಮುಂದುವರಿಸಬಹುದಾಗಿದೆ. 


5 Watch the video in which Riya and her group create the “meaning-bridge” here. 


TISS, Hyderabad ELI Practitioner Brief 18 


ವಿವರಣಾತ ಕ ಬರವಣಿಗೆ (ಆರು-ಹಂತದ ಪ್ರಕ್ರಿಯೆ. ರಿಯಾ ಆರು-ಹಂತದ ವಿವರಣಾತ್ಮಕ 
ಬರವಣಿಗೆಯ ಪ್ರಕ್ರಿಯೆಯನ್ನು ಸಹ ಅಭಿವೃದ್ಧಿಪಡಿಸಿದ್ದಾರೆ (ಚಿತ್ರ 5 ನೋಡಿ). 


Step 2: 
Demonstration for Step 3: Writing 
Activity + Translating in English 
Writing in Marathi Sentence 
Marathi Structures to 


English 


Step 1: Post- 
book Reading 


Step 4: Step 5: Revision. 1 Step 6: Second- 
Presentation of Discussions for , draft writing 
English Writing improvement yp (Optional) 


Figure 5. Six-step descriptive writing process. 


ಹಂತ 1. ವಿದ್ಯಾರ್ಥಿಗಳು ಪುಸಕದಲ್ಲಿನ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಚರ್ಚಿಸುತ್ತಾರೆ ಅಥವಾ 
ಬರೆಯುತ್ತಾರೆ ಮತ್ತು ನಂತರ ಅದನ್ನು ಪರಿಚಿತ ಭಾಷೆಯಲ್ಲಿ ಬರೆಯುತ್ತಾರೆ. ವಿದ್ಯಾರ್ಥಿಗಳು ಮೊದಲು 
ಮರಾರಿಯಲ್ಲಿ ಬರೆದಾಗ, ಅವರ ಆಲೋಚನಾ ಹರಿವನ್ನು ನಿರ್ಬಂಧಿಸಲಾಗಲಿಲ್ಲ - ಹಾಗೇ ನೇರವಾಗಿ 
ಇಂಗಿಷ್‌ನಲ್ಲಿ ಬರೆದಿದ್ದರೆ ಶಬ್ಗ್ಬಕೋಶ, ವ್ಯಾಕರಣ ಮತ್ತು ಲಿಪಿಯ ಜ್ಞಾನದ ಕೊರತೆ ಉಂಟಾಗುತ್ತಿತ್ತು. 
ಇದು ಹೆಚ್ಚಿನ ವಿವರಗಳೊಂದಿಗೆ ಉತ್ತಮವಾಗಿ ರಚಿಚಿಸಲಾದ ಬರವಣಿಗೆಗೆ ಕಾರಣವಾಯಿತು. 
ವಿದ್ಯಾರ್ಥಿಗಳಿಗೆ ತಿಳಿದಿರುವ ಭಾಷೆಯಲ್ಲಿ ಬರೆಯುವುದರಿಂದ ಅವರ ವೈಯಕಿಕ ಅಭಿವ್ಯಕ್ತಿ ಮತ್ತು 
ಧ್ವನಿಯನ್ನು ನಿರ್ಬಂಧಿಸಲಾಗುವುದಿಲ್ಲ ಎಂದು ಖಚಿತವಾಗುತ್ತದೆ. 


ಹಂತ 2. ತಮ್ಮ ಬರವಣಿಗೆಯನ್ನು ತರಗತಿಯೊಂದಿಗೆ ಹಂಚಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳನ್ನು 
ಆಹ್ವಾನಿಸಿ ಮತ್ತು ಅವರ ಬರವಣಿಗೆಯ ಬಾಗವನ್ನು ಬ್ಲಾಕ್‌ ಬೋರ್ಡ್‌ ಮೇಲೆ ಬರೆಯಿರಿ. ಇದರ 
ನಂತರ, ಕೆಲವು ವಾಕ್ಯಗಳನ್ನು (ಒಂದೇ ರೀತಿಯ ವಾಕ್ಯ ರಚನೆಗಳನ್ನು ಆರಿಸಿ) ಇಂಗ್ಲಿಷ್‌ನಲ್ಲಿ ಹೇಗೆ 
ಬರೆಯಬಹುದು ಎಂಬುದನ್ನು ಪ್ರದರ್ಶಿಸಿ (ಚಿತ್ರ 6 ನೋಡಿ). 


ಚಿತ್ರ 6. ವಿದ್ಯಾರ್ಥಿಯ ಮರಾರಿ ಬರವಣಿಗೆ ಮತ್ತು ಅದರ ಇಂಗಿಷ್‌ ಅನುವಾದವನ್ನು ತರಗತಿಯಲ್ಲಿ 
ಮಾಡಲಾಗುತ್ತದೆ. ಚಿತ್ರಕೃಪೆ: ರಿಯಾ ಪರಿಖ್‌. 


15 


TISS, Hyderabad ELI Practitioner Brief 18 


ಹಂತ 3. ಹಂತ 2 ರಲ್ಲಿ ನೀವು ಮಕ್ಕಳ ಬರವಣಿಗೆಯನ್ನು ಮತ್ತು ಅದರ ಅನುವಾದವನ್ನು ಪ್ರದರ್ಶಿಸಿದ 
ನಂತರ ವಿದ್ಯಾರ್ಥಿಗಳಿಗೆ ತಿಳಿದಿರುವ ಭಾಷೆಯ ತುಣುಕುಗಳನ್ನು ಇಂಗಿಷ್‌ನಲ್ಲಿ ಬರೆಯಲು ಸ್ಥಳ ಮತ್ತು 
ಸಮಯವನ್ನು ನೀಡಬೇಕು. ವಿದ್ಯಾರ್ಥಿಗಳು ಇಂಗಿಷ್‌ನಲ್ಲಿ ಮಾತ್ರ ಬರೆಯಲು ಒತ್ತಾಯಿಸಬಾರದು 
ಆದರೆ ಅವರ ಬರವಣಿಗೆಯಲ್ಲಿ ಇಂಗಿಷ್‌ ಅನ್ನು ತಮ್ಮ ತಿಳಿದಿರುವ ಭಾಷೆಯೊಂದಿಗೆ ಬೆರೆಸಲು 
ಪ್ರೋತ್ಸಾಹಿಸಬಹುದು. ಫೆಸಿಲಿಟೇಟರ್‌ ಆಗಿ, ಮಕ್ಕಳಿಗೆ ಅವರ ಆಲೋಚನೆಗಳಲ್ಲಿ, ಶಬ್ಧಕೋಶ ಮತ್ತು 
ಕಾಗುಣಿತಗಳೊಂದಿಗೆ ಸಹಾಯ ಮಾಡಲು ಅವರ ಸುತ್ತಾ ಓಡಾಡುತಿರಿ. ಅಂತಹ ಚಟುವಟಿಕೆಯು 
ವಿದ್ಯಾರ್ಥಿಗಳಲ್ಲಿ ವಿಭಿನ್ನ ಬರವಣಿಗೆಯ ಶೈಲಿಗಳು ವಿಕಸನಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಚಿತ್ರ 
(ಎ-ಡಿ) ನಲ್ಲಿ ತೋರಿಸಿದಂತೆ 


ಚಿತ್ರ 7 ಬಿ ಮರಾಠಿ ಮತ್ತು ಇಂಗ್ಲಿಷ್‌ ಮಿಶ್ರ ವಾಕ್ಯಗಳು . ಕೆಲವು ಮರಾರಿ ಪದಗಳನ್ನು ರೋಮನ್‌ 
ಲಿಪಿಯಲ್ಲಿ ಬರೆಯಲಾಗಿದೆ. ಕೆಲವು ಇಂಗ್ಲಿಷ್‌ ಪದಗಳನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಈ 
ಸ್ವರೂಪದಲ್ಲಿ ಬರೆಯುವ ವಿದ್ಯಾರ್ಥಿಗಳು ಮರಾರಿ ಪದಕ್ಕಾಗಿ ಇಂಗ್ಲಿಷ್‌ನಲ್ಲಿ ಸ್ಪೆಲ್ಲಿಂಗ್‌ ಹೆಚ್ಚಾಗಿ 
ಕೇಳುತ್ತಿದ್ದರು (ಇಂಗಿಷ್ನಲ್ಲಿ ಘರ್‌ ಎಂಬ ಪದದ ಸೆಲ್ಲಿಂಗ್‌ ಏನು ಎಂದು) ಅಂತಹ ಸ್ವರೂಪಗಳನ್ನು 
ಬಳಸುವ ವಿದ್ಯಾರ್ಥಿಗಳು ಎರಡರ ನಡುವೆ ವ್ಯತ್ಯಾಸವನ್ನು ತೋರಿಸಲಿಲ್ಲ ಎಂದು ಗಮನಿಸಬಹುದು 
ಭಾಷೆಗಳು ಮತ್ತು ಲಿಪಿಗಳು ಅವರ ಮನಸ್ಸಿನಲ್ಲಿದ್ದ ಎರಡನ್ನೂ ಲೀಲಾಜಾಲವಾಗಿ, ಒಂದಕ್ಕಿಂತ 
ಒಂದು ಬೇರೆಯಲ್ಲ ಎ೦ಬ ಭಾವನೆಯಿಂದ ಬಳಸುತ್ತಿದ್ದರು. 


16 


TISS, Hyderabad ELI Practitioner Brief 18 


led Cu ದ 
Cnet TNET3 UES ON SS ದ 
KY. A SES ESTES ೬ 


Tore Rem NINES 5 
| a = 


e Q EN Eo EE 
HTT CST IY 
| Marath 


| 
ವಾ್‌] 


II B 
VETTE > 
4 
ap 


hee Sp eM 


—— re 
OTST PAN 


PBR EBM | REE CNS SESE; 
Kn NEE —— 
ಸಾ ನನಾ ಜಹಾರ ಸಂತನ್‌ ಮರವ ಪ 


ಚಿತ್ರ 7 ಸಿ. ಮರಾರಿಯಲ್ಲಿನ ಕೆಲವು ಅಪರಿಚಿತ ಪದಗಳು ಅಥವಾ ವಾಕ್ಯಗಳನ್ನು ಹೊಂದಿರುವ ಇಂಗಿಷ್‌. 
ಇವು ಇಂಗಿಷ್‌ ಪದಗಳಿಗಾಗಿ ಆವಿಷ್ಕರಿಸಿದ ಸೈಲ್ಲಿಂಗ್‌ ಗಳಾಗಿವೆ. ವಿದ್ಯಾರ್ಥಿಗಳು ಮೊದಲು ಕಲಿತ 
ಪರಿಕಲ್ಪನೆಗಳಿಗೆ ಸರಿಯಾದ ಬಳಕೆಯನ್ನು ತೋರಿಸಿ ತಿದ್ದುಪಡಿ ಮಾಡಿ ಕೊಡಲಾಯಿತು. 


Squiwe\ — — 


IW, cum Pueelel 35 
(NS. Cs EEN Ss 
| ea, 


AC ST SSE p MEE EE NE 
Ha rH 
Cuivre Sas 

[ms] 


SS SEELEY, s 
He ve nha WBE MW VAETEYA 4 ಆ ಈ 
¥ 


{runs fast © trees ra 
Hd EAS — BEES foe 
W ಇ್‌ 


(7 STANTS EEEES 


Hae SLA a WAU WOT ARN (a 


A ¥ ಕಿ bi Wa ಸ 
BITS ESS CATA S LATA EL 


SRE ಇ 
SES NWT HS 5 


| J 
ಹಾ ರಾಹಾ ಜ್‌ 
NEES SOTA! 


ಚಿತ್ರ 7 ಡಿ. ಕೆಲವು ವಾಕ್ಯ ಮತ್ತು ಸ್ಪೆಲ್ಲಿಂಗ್‌ 
ದೋಷಗಳೊಂದಿಗೆ ಸಂಪೂರ್ಣವಾಗಿ ಇಂಗಿಷ್‌ನಲ್ಲಿ ಬರೆಯಲಾಗಿದೆ. ಈ ಹಂತದಲ್ಲಿ ಬರೆದ ಹೆಚ್ಚಿನ 
ವಿದ್ಯಾರ್ಥಿಗಳು ಸ್ವತಂತ್ರ ಬರವಣಿಗೆಯ ಸಮಯದಲ್ಲಿ ಶಬ್ಧಕೋಶ ಮತ್ತು ಕಲ್ಪನೆಯ ರಚನೆಗೆ ಸಹಾಯ 
ಪಡೆದವರು. ಸರಿಯಾದ ಬಳಕೆಯನ್ನು ಪ್ರದರ್ಶಿಸುವ ಭಾಗವಾಗಿ ಪೂರ್ವ ಕಲಿತ ಪರಿಕಲ್ಪನೆಗಳ ಜೊತೆ 
ವಿದ್ಯಾರ್ಥಿಗಳು ತಿದ್ದುಪಡಿಗಳನ್ನು ಮಾಡಿದರು. 


17 


TISS, Hyderabad ELI Practitioner Brief 18 


ಹಂತ 4. ವಿದ್ಯಾರ್ಥಿಗಳು ತಿಳಿದಿರುವ ಭಾಷೆ ಮತ್ತು ಇಂಗಿಷ್‌ ಮಿಶ್ರಣದಲ್ಲಿ ಬರವಣಿಗೆಯನ್ನು 
ಪೂರ್ಣಗೊಳಿಸಿದ ನಂತರ, ಕೆಲವು ವಿದ್ಯಾರ್ಥಿಗಳನ್ನು ತಮ್ಮ ಬರವಣಿಗೆಯನ್ನು ತರಗತಿಯೊಂದಿಗೆ 
ಹಂಚಿಕೊಳ್ಳಲು ಆಹ್ವ್ಮಾನಿಸಬಹುದು. ಇತರ ವಿದ್ಯಾರ್ಥಿಗಳು ವಿರ್ದಿಷ್ಟ ವಾಕ್ಯಗಳ ಅರ್ಥದ ಕುರಿತ 
ಪುಶ್ನೆಗಳಿಗೆ ಅಥವಾ ಒಟ್ಟಾರೆ ಬರವಣಿಗೆಗೆ ಪ್ರತಿಕ್ರಿಯೆಗಳನ್ನು ನೀಡುವಲ್ಲಿ ತೊಡಗಬಹುದು. ಈ 
ಹಂತವು ವಿದ್ಯಾರ್ಥಿಗಳಿಗೆ ಇಂಗಿಷ್‌ನಿಂದ ಹಿಂತಿರುಗಿ ಅದನ್ನು ತಿಳಿದಿರುವ ಬಾಷೆಯಲ್ಲಿ ಚರ್ಚಿಸಲು 
ಅನುವು ಮಾಡಿಕೊಡುತ್ತದೆ. ಇಂತಹ ದ್ವಿಮುಖ ಸಂವಹನಗಳು ಇಂಗಿಷ್‌ ಮತ್ತು ತಿಳಿದಿರುವ ಭಾಷೆಯ 
ನಡುವಿನ ಅರ್ಥ-ತಯಾರಿಕೆಗೆ ಸಹಾಯ ಮಾಡುತ್ತವೆ. . 


ಹಂತ 5. ವೈಯಕಿಕ ಬರವಣಿಗೆಯ ಮತ್ತು ಲಿಖಿತ ಪ್ರತಿಕ್ರಿಯೆಗಳನ್ನು ವಿಶ್ಲೇಷಣಾ ಅಧಿವೇಶನದ ನಂತರ, 
ಅಗತ್ಯವಿದ್ದಲ್ಲಿ, ಸಾಮಾನ್ಯ ಅಥವಾ ಪುನರಾವರ್ತಿತ ತಪ್ಪುಗಳನ್ನು ತಪ್ಪಿಸಲು ಸರಿಯಾದ ವಾಕ್ಯ 
ರಚಿಸಲು ಒಂದು ಸಣ್ಣ ಅಧಿವೇಶನವನ್ನು ಮಾಡಬಹುದು. ಅಂತಹ ಅವಧಿಗಳನ್ನು ನಿರ್ದಿಷ್ಠ ವಾಕ್ಯ 
ರಚನೆಯನ್ನು ಮೂರರಿಂದ ನಾಲ್ಕು ಬಾರಿ ಬಳಸಿದ ನ೦ತರ ಮಾತ್ರ ನಡೆಸಬೇಕು . ವ್ಯಾಪಕವಾಗಿ 
ತಿದ್ದುಪಡಿ ಮಾಡುವ ಬದಲು, ಕೊರೆಯುವ ಬದಲು ಹೆಚ್ಚಿನ ಬಳಕೆಗೆ ಆಸ್ಪದ ನೀಡುವ ಚಟುವಟಿಕೆಗಳ 
ಸಹಾಯದಿಂದ ನಡೆಸಬಹುದು. ಉದಾಹರಣೆಗೆ, ಚಿತ್ರ 8 ಮತ್ತು 9 ರಲ್ಲಿ, ವಿದ್ಯಾರ್ಥಿಗಳಿಗೆ 'ಈಸ್‌' ಮತ್ತು 
'ಆರ್‌' ಬಳಕೆಯನ್ನು ಒಂದು ಸಣ್ಣ ಪಾಠದ ಮೂಲಕ ಕಲಿಸಲಾಯಿತು, ಈ ಮೂಲಕ ಸರಿಯಾದ ವಾಕ್ಯ 
ರಚನೆ ಬಳಕೆಯನ್ನು ಉತ್ತೇಜಿಸುವುದು ಈ ಚಟುವಟಿಕೆಯ ಉದ್ದೇಶ. 


Tyg 
r TN THE SCHOOL. 


> 


ಚಿತ 8. ದೋಷ-ತಿದ್ದುಪಡಿಗಾಗಿ ಸಣ್ಣ -ಪಾಠಗಳು. ಚಿತ್ರ೨. ವಾಕ್ಯ ರಚನೆಗೆ ಅನುವು ಮಾಡಿಕೊಡುವ 
ಚಿತ್ರಕೃಪೆ: ರಿಯಾ ಪರಿಖ್‌. ಚಟುವಟಿಕೆಗಳು. ಚಿತಕೃಷೆ: ರಿಯಾ ಪರಿಖ್‌. 


ಹಂತ 6 (ಕಡ್ಡಾಯವಲ್ಲ ). ತಮ್ಮ ಬರವಣಿಗೆಯನ್ನು ಪುನಃ ಪರಿಶೀಲನೆ ಮಾಡಲು ಸಿದ್ಧರಿರುವ 
ವಿದ್ಯಾರ್ಥಿಗಳಿಗೆ ಎರಡನೇ ಡ್ರಾಫ್ಟ್‌ ಬರವಣಿಗೆಗೆ ಅವಕಾಶವನ್ನು ಒದಗಿಸಬೇಕು. ಎರಡನೆಯ ಡ್ರಾಫ್ಟ್‌ 
ವಿದ್ಯಾರ್ಥಿಗಳಿಗೆ ತಮ್ಮ ಬರವಣಿಗೆಯಲ್ಲಿ ಇನ್ನೂ ವಿವರಗಳನ್ನು ಹೆಚ್ಚಿಸಲು ಅಥವಾ ಹೊಸದಾಗಿ 
ಕಲಿತ ಇಂಗಿಷ್‌ ಪದಗಳು ಅಥವಾ ವಾಕ್ಯ ರಚನೆಗಳ ಬಳಕೆಯನ್ನು ಪ್ರಯೋಗಿಸಲು ಸಹಾಯ 
ಮಾಡುತ್ತದೆ. ಈ ಹಂತದಲ್ಲಿ, ಕೆಲವು ತಿದ್ದುಪಡಿಗಳಿದ್ದರೆ (ವ್ಯಾಕರಣ, ಕಾಗುಣಿತ, ವಿರಾಮಚಿಹ್ನೆ) ಶಿಕ್ಷಕ 
ಸೂಚಿಸಬಹುದು, ಆದರೂ ಯಾವುದೇ ಹಂತದಲ್ಲಿ ಈ ತಿದ್ದುಪಡಿಗಳು ಗುರಿಯಾಗಬಾರದು. ಏಕೆಂದರೆ 
ಇಂಗೀಷ್‌ ಕಡಿಮೆ ಬಳಕೆ ಇರುವ ಪ್ರದೇಶಗಳಲ್ಲಿ ಇಂಗ್ಲಿಷ್‌ನ ಆರಂಭಿಕ ಬೋಧನೆ ಇದರ ಗುರಿಯಾಗಿದೆ! 


18 


TISS, Hyderabad ELI Practitioner Brief 18 


ಪದ ಬೇಟೆ. ಗಟ್ಟಿಯಾಗಿ ಓದುವ ಚಟುವಟಿಕೆ ಮತ್ತು ವಿವರಣಾತಕ ಬರವಣಿಗೆ ಚಟುವಟಿಕೆ ನಂತರ 
ಈ ಚಟುವಟಿಕೆಯನ್ನು ನಡೆಸಬಹುದು. ಈ ಚಟುವಟಿಕೆಯಲ್ಲಿ, ವಿದ್ಯಾರ್ಥಿಗಳು (ಗುಂಪುಗಳಲ್ಲಿ) 
ಅವರು ಕಲಿಯಲು ಬಯಸುವ ನಿರ್ದಿಷ್ಟ ಪದಗಳನ್ನು ಮತ್ತು ಅವುಗಳ ಅರ್ಥಗಳನ್ನು ಹುಡುಕಲು 
ಎರಡೂ ಭಾಷೆಗಳ ಪುಸಕಗಳಲ್ಲಿ ಹುಡುಕುತ್ತಾರೆ. ಶಿಕ್ಷಕರು, ವಿದ್ಯಾರ್ಥಿಗಳು ತಮ್ಮ ಪದಗಳನ್ನು 
ಬರೆಯಬಹುದಾದ ಶೀಟ್ಗಳನ್ನು ವಿತರಿಸಬಹುದು ಮತ್ತು ಪದಗಳನ್ನು ಹುಡುಕಲು ಕಷ್ಟಪಡುತ್ತಿರುವ 
ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬಹುದು. ಈ ಚಟುವಟಿಕೆಯ ನಂತರ, ಶಿಕಕರು, ತರಗತಿಯಲ್ಲಿ 
ಪರಿಶೋಧಿಸಿದ ಎಲ್ಲಾ ಪದಗಳನ್ನು ಪರಿಚಿತವಾಗಿಸಲು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ಎಲ್ಲಾ 
ಪದಗಳನ್ನು ಬೋರ್ಡ್‌ ಮೇಲೆ ಬರೆಯಬಹುದು (ಚಿತ್ರ 10 ನೋಡಿ), ಇದು ಅವರ ಸಾಮೂಹಿಕ 
ಶಬ್ದಕೋಶವನ್ನು ಹೆಚ್ಚಿಸುತ್ತದೆ. ಅಂತಹ ಚಟುವಟಿಕೆಯು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಿಂದ 
ತೊಡಗಿಸಿಕೊಳ್ಳಲು ಮತ್ತು ಪಠ್ಯಗಳಲ್ಲಿನ ಪದದ ಅರ್ಥಗಳನ್ನು ಎಚ್ಚರಿಕೆಯಿಂದ ಹುಡುಕಲು ಅನುವು 
ಮಾಡಿಕೊಡುತ್ತದೆ, ಇದು ಪದಗಳ ಹೆಚ್ಚಿನ ಪರಿಚಿತತೆಗೆ ಕಾರಣವಾಗುತ್ತದೆ ಮತ್ತು ಎರಡೂ ಭಾಷೆಗಳಲ್ಲಿ 
ಅವುಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. 


ಚಿತ್ರ 10. ಪದ ಬೇಟೆ. ಚಿತ್ರಕೃಪೆ: ರಿಯಾ ಪರಿಖ್‌ 


ಜೊತೆಗೂಡಿ ಓದುವಿಕೆ. ಜೊತೆಗೂಡಿ ಓದುವಿಕೆ ಒಂದು ತಂತ್ರವಾಗಿದ್ದು, ಇದರಲ್ಲಿ ವಿದ್ಯಾರ್ಥಿಗಳು 
ಮತ್ತು ಶಿಕ್ಷಕರು ಪಠ್ಯದ ಭಾಗಗಳನ್ನು ಒಟ್ಟಿಗೆ ಓದಬಹುದು, ಮತ್ತು ನಂತರ ವಿದ್ಯಾರ್ಥಿಗಳು ಅದನ್ನು 
ಹಕಕಂಠದಿಂದ ಒಂದು ಗುಂಪಾಗಿ ಮತ್ತೆ ಓದಬಹುದು. ಪ್ರದರ್ಶನ ಮತ್ತು ಅಭ್ಯಾಸದ ಮೂಲಕ 
ಇಂಗಿಷ್‌ ಕಲಿಯುವ ವಿವಿಧ ಅಂಶಗಳಿಗೆ (ಅಂತಃಕರಣ, ಅಕ್ಷರ-ಧ್ವನಿ ಸಂಯೋಜನೆಗಳು, ಉಚ್ಛ್ಚಾರಾಂಶ 
ಮುರಿಯುವುದು ಇತ್ಯಾದಿ) ವಿದ್ಯಾರ್ಥಿಗಳನ್ನು ಒಡ್ಡುವ ಸಲುವಾಗಿ ಈ ತಂತ್ರವನ್ನು 
ಪರಿಚಯಿಸಲಾಯಿತು. ಎರಡೂ ಭಾಷೆಗಳಲ್ಲಿ ಗಟ್ಟಿಯಾಗಿ ಓದುವ ಚಟುವಟಿಕೆ ನಂತರ ಅಥವಾ 
ಪ್ರಕ್ರಿಯೆಯ ಅಂತಿಮ ಹಂತವಾಗಿ ಇದನ್ನು ಪರಿಚಯಿಸಬಹುದು. 


ತಿಳಿದಿರುವ ಪಠ್ಯಗಳೊಂದಿಗೆ ಪುನರಾವರ್ತಿತ ತೊಡಗುವಿಕೆ. 

ಪ್ರತಿದಿನ ತರಗತಿಯ ಗ್ರಂಥಾಲಯವನ್ನು ರಚಿಸುವ ಮೂಲಕ ತರಗತಿಯಲ್ಲಿ ಪರಿಚಯಿಸಲಾದ 
ಪುಸ್ತಕಗಳನ್ನು ಓದಲು ವಿದ್ಯಾರ್ಥಿಗಳನ್ನು ಪೋತ್ಸಾಹಿಸಬಹುದು. ಇದು ಸ್ವತಂತ್ರವಾಗಿ ಅಥವಾ 
ಗುಂಪುಗಳಲ್ಲಿರಬಹುದುನ ಹಿಂದಿನ ಪುಸ್ತಕಗಳಲ್ಲಿ ಪರಿಚಯಿಸಲಾದ ಆಲೋಚನೆಗಳು, ಪದಗಳು, 
ನುಡಿಗಟ್ಟುಗಳು, ಕಾಗುಣಿತಗಳನ್ನು ಹೊಸ ಪುಸಕಗಳ ಸುತ್ತ ಚರ್ಚಿಸಲು ಮತ್ತು ಬರೆಯಲು 
ಆಹ್ವ್ಮಾನಿಸಬಹುದು. 


6 See: ELI’s Practitioner Brief 17, “Setting Up a Classroom Library to Support Early Language and Literacy” for 
more on how to set up a classroom library. 


19 


TISS, Hyderabad ELI Practitioner Brief 18 
6 


ಶಿಕ್ಷಕರು ಯಾವ ಭಾಷೆಯಲ್ಲಿ ಮಾತನಾಡಬೇಕು? 


ಇಂಗ್ಲೀಷ್‌ ಬಳಕೆ ಮತ್ತು ಪಠ್ಯದ ಗ್ರಹಿಕೆಯ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು 
ಇಂಗಿಷ್‌ ಮತ್ತು ತಿಳಿದಿರುವ ಭಾಷೆಗಳೆರಡನ್ನೂ ಬಳಸಬಹುದು. ಆರಂಭಿಕ ವಾರಗಳಲ್ಲಿ, ಇಂಗಿಷ್‌ಗೆ 
ಹೋಲಿಸಿದರೆ ಶಿಕ್ಷಕರು ಹೆಚ್ಚು ತಿಳಿದಿರುವ ಭಾಷೆಯನ್ನು ಬಳಸಬಹುದು, ಇದು ವಿದ್ಯಾರ್ಥಿಗಳಿಗೆ 
ಆರಾಮ ಎನಿಸುತ್ತದೆ. ಇದು ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಸುಧಾರಿಸುತ್ತದೆ. ತರಗತಿಯ 
ದಿನಚರಿಗಳು ಜಾರಿಗೆ ಬಂದ ನಂತರ, ಕೆಲವು ಸಾಮಾನ್ಯ ಸೂಚನೆಗಳನ್ನು ತಿಳಿದಿರುವ ಭಾಷೆಯಲ್ಲಿ 
ತಿಳಿಸಿದ ನಂತರ ಇಂಗಿಷ್‌ನಲ್ಲಿ ಪುನರಾವರ್ತಿಸಬಹುದು. ಆರಂಭದಲ್ಲಿ, ಈ ರೀತಿಯ 
ಪುನರಾವರ್ತನೆಯು ಸಮಯ ತೆಗೆದುಕೊಳ್ಳತ್ತದೆ ಎಂದು ತೋರುತ್ತದೆ, ಆದಾಗ್ಯೂ, ಇದು ಮಕ್ಕಳ 
ತಿಳುವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಿದ್ಯಾರ್ಥಿಗಳಿಗೆ ಇಂಗಿಷ್ನೆ ಅಗತ್ಯವಾದ 
ಪರಿಚಿತತೆಯನ್ನು ಒದಗಿಸುವ ಒಂದು ಮಾರ್ಗವಾಗಿದೆ. ರಿಯಾ ಅವರ ತರಗತಿಯಲ್ಲಿ ಇಂಗ್ಲಿಷ್‌ಅನ್ನು 
ನೇರವಾಗಿ ಮಾತನಾಡುವ ಸಂದರ್ಭಗಳಿದ್ದವು. 

ಒಂದು ವಾಕ್ಯದ ಅರ್ಥವು ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ತಿಳಿದಿದೆ ಎಂಬ ಖಚಿತತೆ ಅವರಿಗೆ 
ಬಂದ ಸಂದರ್ಭಗಳಲ್ಲಿ ಇದು ಸಂಭವಿಸಿದೆ. 


ಶಿಕ್ಷಕರು ಪ್ರಜ್ಞಾಪೂರ್ವಕವಾಗಿ ತರಗತಿಯಲ್ಲಿ ಎರಡೂ ಭಾಷೆಗಳನ್ನು ಬಳಸುವುದು ಮುಖ್ಯ, 
ವಿಶೇಷವಾಗಿ ಇಂಗ್ಲಿಷ್‌. ಈ ಭಾಷೆಯನ್ನು ಕಲಿಯುವಾಗ ಸುಲಭವಾದ ವಾತಾವರಣವನ್ನು ಸೃಷ್ಟಿಸಲು, 
ಪದಗಳ ಧ್ವವಿವಿಜ್ಞಾನದ ಪ್ರಾತಿನಿಧ್ಯಗಳನ್ನು (ಒಂದು ಪದ ಹೇಗೆ ಧ್ವನಿಸುತ್ತದೆ ಪಡೆದುಕೊಳ್ಳುವುದರ 
ಜೊತೆಗೆ ಹೊಸ ಶಬ್ಮಕೋಶ, ವ್ಯಾಕರಣ, ಹೊಸ ಭಾಷೆಯಲ್ಲಿನ ಬಭಾಷಾವೈಶಿಷ್ಟ್ಯಗಳು ಮತ್ತು 
ಅಭಿವ್ಯಕ್ತಿಗಳ ಪರಿಚಯವನ್ನು ಪಡೆಯಲು ಇದು ಮಕಳಿಗೆ ಸಹಾಯವಾಗುತದೆ. 


ಈ ಶಿಕ್ಷಣವು ಪರಿಣಾಮಕಾರಿಯಾಗಿದೆಯೇ? 

ಸಣ್ಣ, ಅಲಾವಧಿಯ ಶಿಕಕರ ಸಂಶೋಧನಾ ಯೋಜನೆಯಿಂದ ಭವ್ಯವಾದ ತೀರ್ಮಾನಗಳನ್ನು 
ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೂ, ಬಹುಭಾಷಾ ಶಿಕಣವನ್ನು ಬಳಸುವುದರಿಂದ ಆರು ವಾರಗಳಲ್ಲಿ 
ರಿಯಾ ಅವರ ತರಗತಿಯ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯವಾಗಿದೆ ಎಂದು ನಾವು 
ಕಂಡುಕೊಂಡಿದ್ದೇವೆ.ತರಗತಿಯಲ್ಲಿ ತಿಳಿದಿರುವ ಭಾಷೆಯನ್ನು ಬಳಸುವುದರಿಂದ: 


*° ವಿದ್ಯಾರ್ಥಿಗಳಲ್ಲಿ ಪರಿಚಿತತೆ ಮತ್ತು ಸೌಕರ್ಯದ ಭಾವನೆಯನ್ನು ಬೆಳೆಸಲು ಕಾರಣವಾಗುತ್ತದೆ. 


*° ಸುಗಮವಾಗಿ ಇಂಗಿಷ್‌ ಬಳಸಬಲ್ಲ ಶಿಕಕರಿಗೆ ಇದು ಸಹಾಯವಾಗುತ್ತದೆ , ಏಕೆಂದರೆ ಅದನ್ನು 
ಬಳಸುವ ಅವಕಾಶಗಳು ಅವರಿಗೆ ಕಡಿಮೆ ಇದ್ದವು. ಈ ಅಧ್ಯಯನ ನಡೆಸಿದ ಸರ್ಕಾರಿ ಶಾಲೆಯ 
ತರಗತಿಯ ಇಂಗ್ಲಿಷ್‌ ಶಿಕಕರು ಬರೀ ಇಂಗಿಷ್‌ ಬಳಸುವುದಕ್ಕಿಂತ ಈ ರೀತಿ ಬಳಸುವುದು 
ಅವರಿಗೆ ಕಡಿಮೆ ಭಯವನ್ನುಂಟು ಮಾಡುತ್ತದೆ ಎಂದರು. 


*° ಬಾಷಾ ತರಗತಿಯಲ್ಲಿ ಹೆಚ್ಚಿನ ಪ್ರೇರಣೆ ಮತ್ತು ಆಸಕ್ತಿಯ ಮಟ್ಟಿವನ್ನು ಉಳಿಸಿಕೊಳ್ಳಲು 
ಸಹಾಯ ಮಾಡುತದೆ, ಇದು ಒಟ್ಟಾರೆ ಭಾಷಾ ಕಲಿಕೆ ಮತ್ತು ಚಿಂತನೆಯ ಅಬಿವ್ಯಕಿಗೆ 
ನಿರ್ಣಾಯಕವಾಗಿದೆ. 


* ವಿದ್ಯಾರ್ಥಿಗಳಿಗೆ ಗುಹಿಕೆಯೊಂದಿಗೆ ಅವರ ಆಲೋಚನೆಗಳನ್ನು ವ್ಯಕಪಡಿಸಲು ಮತ್ತು 
ಅಭಿವೃದ್ದಿಪಡಿಸಲು ಸಹಾಯ ಮಾಡುತ್ತದೆ 


20 


TISS, Hyderabad ELI Practitioner Brief 18 
*° ಸಂದರ್ಭೋಚಿತ ರೀತಿಯಲ್ಲಿ ಇಂಗಿಷ್‌ ಕಲಿಸಲು ಸಹಾಯ ಮಾಡುತ್ತದೆ. 


ಆದರೆ... ಈ ತೊಡಗುವಿಕೆ ಪರಿಣಾಮವಾಗಿ ಇಂಗಿಷ್‌ನಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯವು ಹೆಚ್ಚಾಗಿದೆಯೆ, 
ಜೊತೆಗೆ ಅವರಿಗೆ ಹೆಚ್ಚು ಆರಾಮದಾಯಕ ಮತ್ತು ಬಿರಾಳವಾಗಿರಲು ಸಹಾಯ ಮಾಡಿದೆಯೇ? ಆರು 
ವಾರಗಳಲ್ಲಿ ಯಾವುದೇ ನಿರ್ದಿಷ್ಠ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಇದು ಬಹಳ ಕಡಿಮೆ ಸಮಯ, 
ಆದರೆ ರಿಯಾ ತನ್ನ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸುಧಾರಣೆಯ ಹಲವಾರು ಗುರುತುಗಳನ್ನು 
ನೋಡಿದ್ದಾರೆ , ಚಿತ್ರ 11 (ಅಬ್‌) ನಲ್ಲಿ ತೋರಿಸಿರುವಂತೆ, ಇದು 2 ನೇ ವಾರದಿಂದ 5 ನೇ ವಾರಕ್ಕೆ 
ಮಗುವಿನ ಬರವಣಿಗೆಯ ಬೆಳವಣಿಗೆಯನ್ನು ತೋರಿಸುತ್ತದೆ. 


H— ETTORE TENN 
ಕ 


J OU EES I! 
TOE SE Wy 
|! 


ಚಿತ್ರ 11 ಎ. ಎರಡನೇ ವಾರದ ವಿದ್ಯಾರ್ಥಿಗಳ ಬರವಣಿಗೆಯ ಮಾದರಿ. ಚಿತ್ರಕೃಷೆ: ರಿಯಾ ಪರಿಖ್‌. 
ಚಿತ್ರ 11 ಬಿ. ಐದನೇ ವಾರದ ವಿದ್ಯಾರ್ಥಿಗಳ ಬರವಣಿಗೆಯ ಮಾದರಿ. ಚಿತ್ರಕೃಷೆ: ರಿಯಾ ಪರಿಖ್‌ 


ಚಿತ್ರ 11 ಎ ನಲ್ಲಿ ನೋಡದ ಹಾಗೆ, ಅಧ್ಯಯನದ ಎರಡನೇ ವಾರದಲ್ಲಿ, ವಿದ್ಯಾರ್ಥಿಯು ಮರಾಠಿಯಲ್ಲಿ 
ಮಾತ್ರ ಬರೆದಿದ್ದಾನೆ. ರಿಯಾ ವಿದ್ಯಾರ್ಥಿಯನ್ನು ಇಂಗಿಷ್ನಲ್ಲಿ ಬರೆಯಲು ಪ್ರಯತ್ನಿಸುವಂತೆ ಕೇಳಿದಾಗ, 
ವಿದ್ಯಾರ್ಥಿ ಬರೆಯಲಿಲ್ಲ ಮತ್ತು "ಇಂಗಿಷ್ನಲ್ಲಿ ಬರೆಯಲು ಗೊತ್ತಿಲ್ಲ " ಎಂದು ಹೇಳಿದ. ನಂತರ ರಿಯಾ 
ಅದೇ ವಿಷಯವನ್ನು ಇಂಗಿಷ್ನಲ್ಲಿ ಬರೆದರು, ಅದನ್ನು ಹೇಗೆ ಬರೆಯಬಹುದೆಂದು ಅವನಿಗೆ ತಿಳಿಸುವ 
ಉದ್ದೇಶವಾಗಿತ್ತು. ಆದಾಗ್ಯೂ, 5 ನೇ ವಾರದ ಹೊತಿಗೆ, ಅದೇ ವಿದ್ಯಾರ್ಥಿಯು, ಮೊದಲು ಮರಾಠಿಯಲ್ಲಿ 
ತನ್ನ ಕನಸಿನ ಹಳ್ಳಿಯ ಬಗ್ಗೆ ಬರೆದ ನಂತರ ಇಂಗ್ಲಿಷ್‌ನಲ್ಲಿ ಬರೆಯಲು ಪ್ರಯತ್ನಿಸಲು ಸಿದ್ದನಾಗಿದ್ದನು. 
ಇದಕ್ಕೆ ಅವನ ಒಬ್ಬ ಗೆಳೆಯ ಸಹಾಯ ಮಾಡಿದ. ಅವರ ಇಚ್ಛಾಶಕ್ತಿಯಲ್ಲಿ ಮತ್ತು ಮಧ್ಯಂತರ ಮೂರು 
ವಾರಗಳಲ್ಲಿ ಇಂಗ್ಲಿಷ್‌ನಲ್ಲಿ ಬರೆಯುವ ಸಾಮರ್ಥ್ಯಗಳಲ್ಲಿ ಬಹಳಷ್ಟು ಸುಧಾರಣೆಗಳು ಆಗಿದ್ದವು. ಇದು 
ಪ್ರತ್ಯೇಕ ಉದಾಹರಣೆಯಾಗಿರಲಿಲ್ಲ - ಕಡಿಮೆ ಅಥವಾ ತಿಳಿದಿಲ್ಲದ ಭಾಷೆಯನ್ನು ಪ್ರಯೋಗಿಸುವ 
ಇಚ್ಛಾಶಕ್ತಿಯ ದೃಷ್ಟಿಯಿಂದ ಅನೇಕ ವಿದ್ಯಾರ್ಥಿಗಳು ಒಂದೇ ರೀತಿಯ ಪ್ರಯೋಗವನ್ನು ಪ್ರದರ್ಶಿಸಿದರು. 


21 


TISS, Hyderabad ELI Practitioner Brief 18 


ಇನ್ನು ಮೌಖಿಕ ಭಾಷಾ ಅಭಿವೃದ್ದಿಯ ವಿಷಯಕ್ಕೆ ಬರುವುದಾದರೆ, ರಿಯಾ ಅವರ ಅನುಭವದಲ್ಲಿ 
ಆರಂಭದಲ್ಲಿ ಮಾತನಾಡುವ ಭಾಷೆಯ ಬಳಕೆಯ ವನಿದರ್ಶನವಿದ್ದರೆ ಭಾಷಾಂತರದ ಬಳಕೆಯ 
ನಿದರ್ಶನವಿರುತ್ತದೆ.' (ಒಂದು ವಾಕ್ಯದಲ್ಲಿ ಬಹು ಭಾಷಾ ಪದಗಳನ್ನು ಬಳಸುವುದು). ಇದನ್ನು 
ವಿದ್ಯಾರ್ಥಿಗಳ ಭಾಷಣದಲ್ಲಿ ಗಮನಿಸಬಹುದು (ಚಿತ್ರ 12 ನೋಡಿ) ). ಕಮೇಣ, ಸನ್ನಿವೇಶದಲ್ಲಿ ಹೊಸ 
ಇಂಗಿಷ್‌ ಪದಗಳು ಮತ್ತು ವಾಕ್ಯ ರಚನೆಗಳಿಗೆ ಬಳಕೆಯಾಗುವುದರೊಂದಿಗೆ, ಇಂಗಿಷ್‌ನಲ್ಲಿ ನಿರರ್ಗಳತೆ 
ಸಹ ಪ್ರಮಾಣಾನುಗುಣವಾಗಿ ಹೆಚ್ಚಾಗುತ್ತದೆ. 


“green #=#Tcreamy #l” T: What date is it today? T: #7 aad zg erp 
ನ್‌್‌ kulfi was creamy) S: 13" December 7 #2 || (What does ‘to touch’ mean in 
“door purple #7¢-” HOT (2018) English?) 


(That door is purple) S: ‘Touch’ #0 (To touch) 


“There are Ein my village.” 
(There are houses in my village) 


ಚಿತ್ರ ೧೨. ಮೌಖಿಕ ಸಂವಾದದಲ್ಲಿ ಭಾಷಾಂತರಕ್ಕೆ ಉದಾಹರಣೆ 


ಕುತೂಹಲಕಾರಿಯಾಗಿ, ಈ ಪ್ರಾಜೆಕ್ಟ್ಸ್‌ ನಲ್ಲಿ, ಎರಡೂ ಭಾಷೆಗಳೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡ 
ಪರಿಣಾಮವಾಗಿ ಮರಾರಿಯಲ್ಲಿನ ನಿರರ್ಗಳತೆಯೂ ಹೆಚ್ಚಾಯಿತು ಎಂದು ನಾವು ಕಂಡುಕೊಂಡಿದ್ದೇವೆ. 
ಮರಾಠಿಯನ್ನು ಈಗಷ್ಟೇ ಕಲಿಯುತ್ತಿರುವ ಮತ್ತು ಸ್ವಲ್ಪ ಇಷ್ಟವಿಲ್ಲದೆ ಕಲಿಯುತ್ತಿರುವವ ಮತ್ತು 
ಬರೆಯುತ್ತಿರುವವ ವಿದ್ಯಾರ್ಥಿಯ ಬರವಣಿಗೆಯ ಮಾದರಿಯನ್ನು ಚಿತ್ರ 13 ತೋರಿಸುತದೆ. ಪ್ರಾಜೆಕ್ಟ್‌ ನ 
ಕೊನೆಯ ವಾರದ ಹೊತ್ತಿಗೆ, ವಿದ್ಯಾರ್ಥಿಯು ಶಿಕ್ಷಕರ ಸಹಾಯದಿಂದ ಮರಾಠಿಯಲ್ಲಿ ತನ್ನ ನೆಚ್ಚಿನ 
ಪ್ರಾಣಿಯ ಬಗ್ಗೆ ಸ್ವಇಚ್ನೆಯಿಂದ ಬರೆದನು (ಎಲ್ಲಾ ವಿದ್ಯಾರ್ಥಿಗಳು ಒಂದೇ ವಿಷಯದ ಬಗ್ಗೆ 
ಇಂಗ್ಲಿಷ್‌ನಲ್ಲಿ ಬರೆಯುತ್ತಿದ್ದರು. ಅದೇ ತುಣುಕನ್ನು ಇಂಗಿಷ್‌ನಲ್ಲಿ ಹೇಗೆ ಬರೆಯಬಹುದು 
ಎಂಬುದನ್ನು ನಿರೂಪಿಸುವ ಕೆಂಪು ಮಾರ್ಕಗಳು - ಈ ವಿದ್ಯಾರ್ಥಿಯು ಸಿದ್ಧವಾಗುವ ಮೊದಲು 
ಇಂಗಿಷ್‌ನಲ್ಲಿ ಬರೆಯಲು ಯಾವುದೇ ಒತ್ತಡವಿರಲಿಲ್ಲ! 


My Favovrihe animal IS an elephant 
='@. has one tok 


T has one “tail 
Kua TE) 


Wipe 
e‘ ¥ has four legs 


MATIN ET — 


| = 


' ಭಾಷಾಂತರ (ಗಾರ್ಸಿಯಾ ಮತ್ತು ವೀ, 2014) ಒಂದು ಸೈದ್ದಾಂತಿಕ ವಿಧಾನವಾಗಿದ್ದು, ದ್ವಿಭಾಷಾ ಅಥವಾ ಬಹುಭಾಷಾ ಮಕ್ಕಳಿಗೆ “ಎಲ್‌ 1”, 
“ಎಲ್‌ 2, ಮತ್ತು ಮುಂತಾದವುಗಳಿವೆ ಎಂಬ ಕಲ್ಪನೆಯು ತಪ್ಪಾಗಿದೆ ಎಂದು ಸೂಚಿಸುತ್ತಾರೆ . ಬದಲಾಗಿ, ಬಹುಭಾಷಾ ಭಾಷಿಕರು ಭಾಷಾ- 
ಸಂಗ್ರಹವನ್ನು ಹೊಂದಿದ್ದು ಅದು ಅವರಿಗೆ ತಿಳಿದಿರುವ ಎಲ್ಲಾ ಭಾಷೆಗಳನ್ನು ಒಳಗೊಂಡಿರುತ್ತದೆ, ಅದನ್ನು ಅವರು ಸುಲಭವಾಗಿ ವ್ಯಕ್ತಪಡಿಸಲು 
ಮತ್ತು ಸಂವಹನ ಮಾಡಲು ಬಳಸುತ್ತಾರೆ. ಆದ್ದರಿಂದ, ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ತಮಗೆ ತಿಳಿದಿರುವ ಎಲ್ಲಾ ಭಾಷೆಗಳನ್ನು ಬಳಸಲು 
ಅವಕಾಶ ನೀಡಬೇಕು ಇಲ್ಲವಾದರೆ ಅವರ ಭಾಷಾ ಸಂಪನ್ಮೂಲ ವ್ಯರ್ಥವಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು, ವಿದ್ಯಾರ್ಥಿಗಳು (ಅಧವಾ 
ಶಿಕ್ಷಕರು) ತಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ, ಮೌಖಿಕ ಅಥವಾ ಲಿಖಿತ ರೂಪದಲ್ಲಿ ತಿಳಿಸಲು ಅವರಿಗೆ ತಿಳಿದಿರುವ ಭಾಷೆಗಳನ್ನು 
ಬಳಸುವುದನ್ನು ನಿರ್ಬಂಧಿಸಬಾರದು. 

22 


TISS, Hyderabad ELI Practitioner Brief 18 


ಚಿತ್ರ 13. ಮರಾಠಿಯಲ್ಲಿ ವಿದ್ಯಾರ್ಥಿಗಳ ಬರವಣಿಗೆಯ ಮಾದರಿ. ಚಿತ್ರಕೃಪೆ: ರಿಯಾ ಪರಿಖ್‌. 


23 


TISS, Hyderabad ELI Practitioner Brief 18 


ಬಹುಭಾಷಾ ಸನ್ನಿವೇಶಗಳಲ್ಲಿ, ಭಾಷೆಗಳು ಪರಸ್ಪರ ಪ್ರತ್ಯೇಕವಾಗಿ ಕಲಿಯಲ್ಬಡುವುದಿಲ್ಲ ಎಂಬುದನ್ನು 
ಇದು ತೋರಿಸುತ್ತದೆ. ಆದ್ದರಿಂದ, ನಾವು ಅವರಿಗೆ ಅದನ್ನು ಪ್ರತ್ಯೇಕಿಸದೆ ಕಲಿಸಬೇಕು, ಆದರೆ 
ವಿದ್ಯಾರ್ಥಿಗಳಿಗೆ ಅವರ ಸಂಪೂರ್ಣ ಭಾಷಾ ಸಂಗ್ರಹವನ್ನು ಬಳಸಲು ಸಹಾಯವಾಗುವ ರೀತಿಯಲ್ಲಿ 


ಇದು ಇರಬೇಕು. 


ಕೊನೆಯಲ್ಲಿ, ಇಂಗಿಷ್‌ ವರ್ಣಮಾಲೆಯನ್ನು ಗುರುತಿಸಲು ಸಮರ್ಥರಾದ ಬೆಗಿನರ್ನ ಜೊತೆ ಅಂತಹ 
ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಇಂಗಿಷ್‌ ಕಡಿಮೆ ಬಳಸುವ ಅಥವಾ ಬಳಕೆಯೇ 
ಇಲ್ಲದಿರುವ ಅಥವಾ ಕನಿಷ್ಠ ಒಂದು ಭಾಷೆಯಲ್ಲಿ ಸ್ವಲ್ಪ ಪ್ರಾವೀಣ್ಯತೆಯನ್ನು ಪಡೆದಿರುವ 
ವಿದ್ಯಾರ್ಥಿಗಳ ಗುಂಪುಗಳಲ್ಲಿ ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ತಾತ್ಲಿಕವಾಗಿ, ಈ ಇತರ ಭಾಷೆ, 
ವಿದ್ಯಾರ್ಥಿಗಳ ಮಾತೃಭಾಷೆ ಆಗಿರಬೇಕು; ಆದರೆ, ಇಲ್ಲಿ ತೋರಿಸಿರುವಂತೆ, ವಿದ್ಯಾರ್ಥಿಗಳಿಗೆ 
ಸೇತುವೆಯಾಗಿ ಉಪಯೋಗಿಸುವ ಭಾಷೆ ಪರಿಚಿತವಾಗಿರಬೇಕು. ಈ ರೀತಿಯ ಶಿಕಣಶಾಸ್ಪವು ಕಡಿಮೆ 
ಪರಿಣಾಮಕಾರಿ ಮತ್ತು ಇಂಗಿಷ್‌ ಬಳಕೆ ಇರುವಂತಹ ಸ್ಥಳಗಳಲ್ಲಿ ಬಳಸಲು ಅಷ್ಟ್ಮೊಂದು 
ಉಪಯೋಗವಿರುವುದಿಲ್ಲ ಮತ್ತು ಸಹಜ ಬಳಕೆಯ ಮೂಲಕ ಭಾಷೆಯನ್ನು ಸ್ಮಾಧೀನಪಡಿಸಿಕೊಳ್ಳವ 
ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತವೆ. ರಿಯಾರವರು ಎರಡೂ ಭಾಷೆಗಳೊಂದಿಗೆ ನಿರರ್ಗಳವಾಗಿ 
ಸಂವಾದಿಸುತ್ತಿದ್ದದು ಇದಕ್ಕೆ ಸಹಾಯ ಮಾಡಿತು, ಆದಾಗ್ಯೂ, ಬಹುಶಃ ಶಿಕ್ಷಕರು ಸ್ವಂತಃ ಇಂಗಿಷ್‌ 
ಬಾಷೆಯಲ್ಲಿ ಪರ್ಫೆಕ್ಟ್‌ ಆಗಿ ಇಲ್ಲದಿರುವ ಸಂದರ್ಭಗಳಲ್ಲಿಯೂ ಸಹ ಇದು ಸಹಾಯವಾಗಬಹುದು. 


Cook, V. (2001). Using the First Language in the Classroom. Draft paper. 

Cummins, J. (1991). Interdependence of first- and second-language proficiency in bilingual children. In 
E. Bialystok (Ed.), Language processing in bilingual children (pp. 70-89). New York, NY, US: 
Cambridge University Press. 

Garcia, O., Wei, L. (2014). Translanguaging: Language, bilingualism and education. UK: 
Palgrave Macmillan. 

Jhingran, D. (2009). Hundreds of home languages in the country and many in most classrooms: Coping 
with diversity in primary classrooms in India. In A. K. Mohanty, 

M. Panda, R. Phillipson and T. Skutnabb-Kangas (Eds.). Multilingual education for social 
justice: Globalizing the local (pp. 250-267). New Delhi: Orient Blackswan. 

Krashen, S. (1982). Principles and practice in second language acquisition. New York: 
Pergamon Press. 

Sarda, M., Sen, S. R., Menon, S., Sachdeva, S., Singh, S., & Kaul, V. (2016). Early language and literacy 
in India: A position paper. Approaches to language and literacy (pp. 47- 50). CECED, Ambedkar 
University, New Delhi: USAID; Care India. 


20 


TISS, Hyderabad ELI Practitioner Brief 18 


Authors: Riya Parikh & Shailaja Menon Conceptual Support and Editing: Shailaja Menon 
Copy Editing: Simrita Takhtar 


Layout and Design: Harshita V. Das 


© 2019 by Early Literacy Initiative, Tata Institute of Social Sciences, Hyderabad. This work is licensed 
under a Creative Commons Attribution-ShareAlike 4.0 International 
License: https://creativecommons.org/licenses/by-sa/4.0/ 


21 


